CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೮, ೨೦೦೪ (ಪಾಲ್ಗುಣ ೨೮, ಶಕ ವರ್ಷ ೧೯೨೫) | ಸಂಚಿಕೆ ೧೨ 











ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಕಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 80 ಎಂಆರ್‌ಇ 2004, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 

ಸರ್ಕಾರದ ಆದೇಶ ಸಂಖ್ಯೆ: ಸಿಎಂಡಬ್ಲೂ 194 : ಎಂಆರ್‌ಇ 2000 ದಿನಾಂಕ: 20.4.2000 ಕ್ರಮ ಸಂಖ್ಯೆ 2 ರಲ್ಲಿನ 
ವಿಜಾಪೂರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಲಾಗಿರುವ ಶ್ರೀ ಮುಖಬೂಲ್‌ ಎಸ್‌. ಭಾಗವಾನ, ವಿಜಾಪೂರ 
ಇವರ ಸದಸ್ಯತ್ವವನ್ನು ತಕ್ಷಣದಿಂದ ಅನ್ವಯಿಸುವಂತೆ ರದ್ದುಪಡಿಸಿ ಸದರಿ ಜಾಗದಲ್ಲಿ ಶ್ರೀ ಡಿ.ಡಿ. ಮಲ್ಲೇದ, ವಕೀಲರು, ಮನಗೂಳಿ ರಸ್ತೆ, 
ವಿಜಾಪೂರ ಇವರನ್ನು ಕೃಷಿ ಉತ್ಪನ್ನ ಮಾರಾಟ (ನಿ) ಕಾಯ್ದೆ 1966ರ ಕಲಂ 11(1)(ix) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ವಿಜಾಪೂರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರೆಂದು ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 173 ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 360 ಸಿಎನ್‌ಎಸ್‌ 2000, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 360 ಸಿಎನ್‌ಎಸ್‌ 2000, ದಿನಾಂಕ: 14.9.2000 ಮತ್ತು 5.5.2001 ರಲ್ಲಿ 
ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿ. ಚಾಮರಾಜಪೇಟೆ, ಬೆಂಗಳೂರು-18 ಇದರ ಆಡಳಿತ ಮಂಡಳಿಗೆ 
ನಾಮನಿರ್ದೇಶನಗೊಂಡಿದ್ದ ಶ್ರೀ ಪಾಲ್‌ ಲೋಬೋ, ಕಿಸ್ಟಾಲ್‌ ವ್ಯೂ ಅಪಾರ್ಟ್‌ಮೆಂಟ್‌, 2ನೇ ಮಹಡಿ, ನಂ. 62, ಸೆಂಟ್‌ಜಾನ್‌ ರಸ್ತೆ, 
ಬೆಂಗಳೂರು-42 ಮತ್ತು ಶ್ರೀ ಆರ್‌. ಸತ್ಯನಾರಾಯಣ, ನಂ. 21, 6ನೇ ಮುಖ್ಯ ರಸ್ತೆ, ವೈಯಾಲಿಕಾವಲ್‌, ಬೆಂಗಳೂರು ಇವರುಗಳ 
ನಾಮನಿರ್ದೇಶನಗಳನ್ನು ರದ್ದುಪಡಿಸಿದೆ. 

ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 53ಎ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಬಿ.ಟಿ. ರಾಜಶೇಖರ್‌ (ರಾಜಣ್ಣ), ಅಬ್ಬಿಗೆರೆ, ಚಿಕ್ಕಬಾಣಾವರ ಅಂಚೆ, ಬೆಂಗಳೂರು ಉತ್ತರ 
ತಾಲ್ಲೂಕು ಮತ್ತು ಶ್ರೀ ಮಾರಕಂಡಯ್ಯ ಬಿನ್‌ ತಾಯಪ್ಪ, ಸ್ವಾತಂತ್ರ್ಯ ಹೋರಾಟಗಾರರು, ಕೆ.ಪಿ.ಸಿ.ಸಿ. ಸದಸ್ಯರು, ನಂ. 31, ವೀವರ್ಸ್‌ 
ಸ್ಟ್ರೀಟ್‌, ಯಲಹಂಕ ಅಂಚೆ, ಬೆಂಗಳೂರು-5600064 ಇವರುಗಳನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್‌ ಬ್ಯಾಂಕ್‌ ನಿ., ಚಾಮರಾಜಪೇಟೆ, 


( ೧೫೭ ) 


೧೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಬೆಂಗಳೂರು-18 ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 175 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
URBAN DEVELOPMENT SECRETARIAT 
NOTIFICATION 
No. UDD 184 Bemrupra 04, Bangalore, dated 21st February 2004 

Draft of the following rules further to amend the Karnataka Planning Authority Rules 1965, which 
the Government of Karnataka proposes to make in exercise of the powers conferred by Section-74 of the 
Karnataka Town and Country Planning Authority Act, 1961 (Karnataka Act 11 of 1963) is hereby 
published as required by the sub section-1 of the said section of the said Act for the information of all 
persons likely to be affected thereby and notice is hereby given that the said draft will be taken into 
consideration after 15 days from the date of publication in the Official Gazette. 

Any objection or suggestion which may be received from the State Government from any person 
with respect to the said draft before the expiry of the period specified above, will be considered by the 
State Government. The objection and suggestion may be addressed to the Secretary to Government, 
Urban Development Department, 4th Floor, M.S. Building, Bangalore. 

DRAFT RULES 

1. Title and Commencement.- (1) These rules may be called the Karnataka Planning Authority 
Rules (Amendment) Rules, 2004. 

(2) They shall come into force at once. 

2. Insertion of Rule-37B.- After Rules 37-A of the Karnataka Planning Authority Rules, 1965, 
the following rule shall be inserted namely; 

"37-B. Fees levied in case of permission for change in land use in case of infrastructure 
project.- Notwithstanding anything contained in rule 37A, the fee leviable under sub-section (1) of section 
18 by the Planning Authority for permission for a change in the use of land in the case of any 
infrastructure project notified by the State Government, shall be rupees ten thousand per acre." 

By Order and in the name of the Governor of Karnataka, 
PR-176 T. Ranganath 
Under Secretary to Government, 
Urban Development Department. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 6 ಎಂಎನ್‌ಐ 2004, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 

ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ, ಕಾಯ್ದೆ 1964ರ ಸೆಕ್ಟನ್‌ 3(2) ಮತ್ತು (3)(ಬಿ) ಅನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ಎಸ್‌. ರಾಮಮೂರ್ತಿ, ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಇವರನ್ನು ಹಾಲಿ ಸದಸ್ಯ ಶ್ರೀ ಕೆ. ಶಾಮರಾಜು ರವರ ಬದಲಾಗಿ ಬೆಂಗಳೂರು ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವ್ಹಿ.ಆರ್‌. ಇಲಕಲ್‌ 
ಪಿ.ಆರ್‌. 177 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 114 ಎಸಿಎಂ 2004, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 

ಕರ್ನಾಟಕ ಮುನಿಸಿಪಲ್‌ ಕಾರ್ಪೊರೇಷನ್‌ ಕಾಯಿದೆ 1976ರ ಸೆಕ್ಷನ್‌ 7 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಾಮನಿರ್ದೇಶಿತ ಸದಸ್ಯರಾಗಿದ್ದ ಶ್ರೀಮತಿ ಸ್ವೆಲ್ಲಾ ಕೃಪಾನಿಧಿ ಇವರ ನಿಧನದಿಂದ ತೆರವಾಗಿರುವ 
ಸ್ಥಾನದಲ್ಲಿ ಶ್ರೀಮತಿ ಕೆ. ಕಮಲಮ್ಮ ನಂ. ಇಡಬ್ಲ್ಯೂಎಸ್‌-97, 2ನೇ ಹಂತ, ಕುವೆಂಪುನಗರ, ಮೈಸೂರು-23 ಇವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜೆ. ರಾಘವೇಂದ್ರಾಚಾರ್‌ 

ಪಿ.ಆರ್‌. 178 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೫೯ 





ಅಧಿಸೂಚನೆ 
ಸಂಖ್ಯೆ: ನಅಇ 3 ಯುಡಿಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ ಸಂಖ್ಯೆ 25) ರ 
ಸೆಕ್ಸನ್‌ 21 ಮತ್ತು 22(1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಗದಗ ಜಿಲ್ಲೆ ನರಗುಂದ ಪಟ್ಟಣಕ್ಕೆ ಒಳಚರಂಡಿ 
ಯೋಜನೆಯನ್ನು ಅಂದಾಜು ವೆಚ್ಚ ರೂ. 720.00 ಲಕ್ಷ (ಒಟ್ಟು ಏಳು ನೂರ ಇಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳಲ್ಲಿ ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು 2004-05 ನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗೊಳಪಟ್ಟಂತೆ ಸರ್ಕಾರವು ಆಡಳಿತಾತಕ ಮಂಜೂರಾತಿಯನ್ನು ನೀಡಿದೆ. 
































(ರೂ. ಗಳಲ್ಲಿ 
ಅ ಯೋಜನಾ ವೆಚ್ಚ 5,52,20,000.00 
ಆ ಎಸ್ಕಲೇಷನ್‌ ಚಾರ್ಜ್‌ 2 ವರ್ಷಕ್ಕೆ 66,26,400.00 
ಣಿ ಇ.ಟಿ.ಪಿ. ಚಾರ್ಜ್‌ ಶೇ. 12 ರಂತೆ 66,26,400.00 
ಈ ಕಂಟಂಜನ್ಸಿ ಚಾರ್ಜ್‌ ಶೇ. 3 ರಂತೆ 16,56,600.00 
ಉ ಭೂ ಸ್ವಾಧೀನ ವೆಚ್ಚ 18,70,600.00 
ಒಟ್ಟು 7,20,00,000.00 
.. ಈ ಯೋಜನೆಯನ್ನು 2 ವರ್ಷಗಳಿಗೆ ಪೂರ್ಣಗೊಳಿಸಬೇಕು. 
2. ಯೋಜನೆಯ ಆರ್ಥಿಕ ಮಾದರಿಯು ಈ ಕೆಳಕಂಡಂತಿದೆ:- 
ಆರ್ಥಿಕ ಸಂಸ್ಥೆಯಿಂದ ಸಾಲ ಶೇ. 50 ದ ರೂ. 360.00 ಲಕ್ಷ 
ಸರ್ಕಾರದ ಸಾಲ ಶೇ. 30 - ರೂ. 216.00 ಲಕ್ಷ 
ಪುರಸಭೆ ವಂತಿಗೆ ಶೇ. 20 ಹ ರೂ. 144.00 ಲಕ್ಷ 
ಒಟ್ಟು ಹ ರೂ. 720.00 ಲಕ್ಷ 
3. ಒಳಚರಂಡಿ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿ ಸಂಪರ್ಕಕ್ಕೂ ಮಾಹೆಯಾನ 25 ರೂ.ಗಳಂತೆ ದರ 
ವಿಧಿಸತಕ್ಕದ್ದು. 


4. ಅಂದಾಜುಗಳ ಪರಿಷ್ಕರಣೆಗೆ ಅವಕಾಶ ನೀಡಕೂಡದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 179 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 20 ಯುಎಂಎಸ್‌ 2004, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಅಧಿನಿಯಮ 1973 (ಕರ್ನಾಟಕ ಅಧಿನಿಯಮ ಸಂಖ್ಯೆ 25, 
1974) ರ ಸೆಕ್ಷನ್‌ 42) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಕೆ.ಪಿ. ಚಂದ್ರಕಲಾ, ಸೋಮವಾರಪೇಟೆ, ಕೊಡಗು 
ಜಿಲ್ಲೆ ಇವರನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿಯ ಅಧ್ಯಕ್ಷರನ್ನಾಗಿ ಶ್ರೀ ಸಿ.ಎಂ. ಲಿಂಗಪ್ಪನವರ 
ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆವಿಗೂ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 180 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 55 ಬೆಮಪ್ರಾ 04, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ದಿನಾಂಕ: 13.2.2004ರ ಸಂಖ್ಯೆ: ಲೋಇ 111 ಸೇಸಎ 2004ರ ಅಧಿಸೂಚನೆಯಲ್ಲಿ ಶ್ರೀ ಶ್ರೀನಿವಾಸ ಕೃಷ್ಣಾರಾವ್‌ ಸಂಗಮ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಸೇವೆಯನ್ನು ಮರು ಸ್ಥಳ ನಿಯುಕ್ತಿಗಾಗಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಅದರಂತೆ ಶ್ರೀ ಶ್ರೀನಿವಾಸ ಕೃಷ್ಣಾರಾವ್‌ ಸಂಗಮ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ಹುಬ್ಬಳ್ಳಿ-ಧಾರವಾಡ 
ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 181 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನಅಇ 104 ಮೈಅಪ್ರಾ 2004, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ಶ್ರೀ ಮೊಹಮದ್‌ ಹಟ್ಟಾ ದರ್ಬೆ ಪುತ್ತೂರು, ಇವರನ್ನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ 
ಮಾಡಲಾಗಿತ್ತು. ಸದರಿಯವರ ಅವಧಿ ದಿನಾಂಕ: . 15.2.2004ಕ್ಕೆ ಮುಕ್ತಾಯಗೊಂಡಿರುವುದರಿಂದ ಪುತ್ತೂರು ಉಪ- 
ವಿಭಾಗಾಧಿಕಾರಿಯವರನ್ನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 182 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 2 ಯುಡಿಎಸ್‌ 2003, ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ ಸಂಖ್ಯೆ 25) ರ 
ಸೆಕ್ಷನ್‌ 21 ಮತ್ತು 22(1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಕ್ಷಿಣ ಜಿಲ್ಲೆ ಬಂಟ್ವಾಳ ಪಟ್ಟಣಕ್ಕೆ ಒಳಚರಂಡಿ 
ಯೋಜನೆಯನ್ನು ಅಂದಾಜು ವೆಚ್ಚ ರೂ. 1227.00 ಲಕ್ಷ (ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತೇಳು ಲಕ್ಷ ರೂಪಾಯಿಗಳು ಮಾತ್ರ) ಗಳಲ್ಲಿ 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗೊಳಪಟ್ಟಂತೆ ಸರ್ಕಾರವು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. 






































(ರೂ. ಗಳಲ್ಲಿ 
ಅ ಯೋಜನಾ ವೆಚ್ಚ 9,40,12,400.00 
ಆ ಎಸ್ಕಲೇಷನ್‌ ಚಾರ್ಜ್‌ 2 ವರ್ಷಕ್ಕೆ 94,01,240.00 
ಇ ಇ.ಟಿ.ಪಿ. ಚಾರ್ಜ್‌ ಶೇ. 15 ರಂತೆ 1,41,01,860.00 
ಈ ಕಂಟಂಜನ್ಸಿ ಚಾರ್ಜ್‌ ಮತ್ತು ಡಬ್ಲ್ಯೂಸಿಇ ಶೇ. 5 ರಂತೆ 47,00,620.00 
ಉ ಇತರೆ 4,83,880.00 
ಒಟ್ಟು 12,27,00,000.00 
.. ಈ ಯೋಜನೆಯನ್ನು 2 ವರ್ಷಗಳಿಗೆ ಪೂರ್ಣಗೊಳಿಸಬೇಕು. 
2. ಯೋಜನೆಯ ಆರ್ಥಿಕ ಮಾದರಿಯು ಈ ಕೆಳಕಂಡಂತಿದೆ:- 
ಆರ್ಥಿಕ ಸಂಸ್ಥೆಯಿಂದ ಸಾಲ ಶೇ. 50 ದ ರೂ. 6.135 ಕೋಟಿ 
ಸರ್ಕಾರದ ಸಾಲ ಶೇ. 30 - ರೂ. 3.681 ಕೋಟಿ 
ಪುರಸಭೆ ವಂತಿಗೆ ಶೇ. 20 ದ ರೂ. 2.454 ಕೋಟಿ 
ಒಟ್ಟು - ರೂ. 12.270 ಕೋಟಿ 
3. ಒಳಚರಂಡಿ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿ ಸಂಪರ್ಕಕ್ಕೂ ಮಾಹೆಯಾನ 25 ರೂ.ಗಳಂತೆ ದರ 
ವಿಧಿಸತಕ್ಕದ್ದು. 


.-. ಪುರಸಭೆಯು ತನ್ನ ವಂತಿಗೆಯನ್ನು ಠೇವಣಿ ಇಟ್ಟ ನಂತರ ಯೋಜನೆಯ ಕೆಲಸವನ್ನು ಪ್ರಾರಂಭಿಸುವುದು. 
5. ಅಂದಾಜುಗಳ ಪರಿಷ್ಕರಣೆಗೆ ಅವಕಾಶ ನೀಡಕೂಡದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 183 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 2 ಯುಡಿಎಸ್‌ 2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ ಸಂಖ್ಯೆ 25) ರ 
ಸೆಕ್ಷನ್‌ 21 ಮತ್ತು 22(1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಗುಲ್ಬರ್ಗಾ ಜಿಲ್ಲೆ ಜೇವರ್ಗಿ ಪಟ್ಟಣಕ್ಕೆ ಒಳಚರಂಡಿ 
ಯೋಜನೆಯನ್ನು ಅಂದಾಜು ವೆಚ್ಚ ರೂ. 370.00 ಲಕ್ಷ (ಒಟ್ಟು ಮುನ್ನೂರು ಎಪ್ಪತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳಲ್ಲಿ ಕರ್ನಾಟಕ ನಗರ 
ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗೊಳಪಟ್ಟಂತೆ ಸರ್ಕಾರವು 
ಆಡಳಿತಾತಶ್ರ ಮಂಜೂರಾತಿಯನ್ನು ನೀಡಿದೆ. 
(ರೂ. ಗಳಲ್ಲಿ) 
ಅ ಯೋಜನಾ ವೆಚ್ಚ 2,91,24,121.00 
ಆ | ಎಸ್ಕಲೇಷನ್‌ ಚಾರ್ಜ್‌ 2 ವರ್ಷಕ್ಕೆ 34,94,894.52 























ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೬೧ 

















ಇ ಇ.ಟಿ.ಪಿ. ಚಾರ್ಜ್‌ ಶೇ. 12 ರಂತೆ 34,94,894.52 
ಈ ಕಂಟಂಜನ್ಸಿ ಚಾರ್ಜ್‌ ಮತ್ತು ಡಬ್ಲ್ಯೂಸಿಇ ಶೇ. 3 ರಂತೆ 8,73,723.63 
ಉ ಇತರೆ 12,366.33 

ಒಟ್ಟು 3,70,00,000.00 

















.. ಈ ಯೋಜನೆಯನ್ನು 2 ವರ್ಷಗಳಿಗೆ ಪೂರ್ಣಗೊಳಿಸಬೇಕು. 
2. ಯೋಜನೆಯ ಆರ್ಥಿಕ ಮಾದರಿಯು ಈ ಕೆಳಕಂಡಂತಿದೆ:- 


ಆರ್ಥಿಕ ಸಂಸ್ಥೆಯಿಂದ ಸಾಲ ಶೇ. 50 - ರೂ. 185.00 ಲಕ್ಷ 
ಸರ್ಕಾರದ ಸಾಲ ಶೇ. 30 - ರೂ. 111.00 ಲಕ್ಷ 
ಪುರಸಭೆ ವಂತಿಗೆ ಶೇ. 20 ದ ರೂ. 74.00 ಲಕ್ಷ 
ಒಟ್ಟು - ರೂ. 370.00 ಲಕ್ಷ 
3. ಒಳಚರಂಡಿ ಯೋಜನೆಯು ಪೂರ್ಣಗೊಂಡ ನಂತರ ಪ್ರತಿ ಸಂಪರ್ಕಕ್ಕೂ ಮಾಹೆಯಾನ 25 ರೂ.ಗಳಂತೆ ದರ 
ವಿಧಿಸತಕ್ಕದ್ದು. 


.-. ಪುರಸಭೆಯು ತನ್ನ ವಂತಿಗೆಯನ್ನು ಠೇವಣಿ ಇಟ್ಟ ನಂತರ ಯೋಜನೆಯ ಕೆಲಸವನ್ನು ಪ್ರಾರಂಭಿಸುವುದು. 

4. ಅಂದಾಜುಗಳ ಪರಿಷ್ಕರಣೆಗೆ ಅವಕಾಶ ನೀಡಕೂಡದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 184 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 
ಸಂಖ್ಯೆ: ನಅಇ 06 ಗುಅಪ್ರಾ 04, ಬೆಂಗಳೂರು, ದಿನಾಂಕ: 22ನೇ ಜನವರಿ 2004 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 (1963ರ ಕರ್ನಾಟಕ ಕಾಯ್ದೆ 11)ರ ಪ್ರಕರಣ 4ಸಿ ಮತ್ತು ಉಪ 
ಪ್ರಕರಣ 3(1) (1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ಯಾದಗಿರಿ ನಗರ ಯೋಜನಾ 
ಪ್ರಾಧಿಕಾರದ ಸದಸ್ಯರನ್ನಾಗಿ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


1) ಶ್ರೀ ದ್ಯಾವಣ್ಣ ತ ಸದಸ್ಯರು 
2) ಶ್ರೀ ಗುಲಾಮ ಜಿಲಾನಿ § ಸದಸ್ಯರು 
3) ಶ್ರೀ ಸಾಯಬಣ್ಣ 3 ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 186 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 


ಸಂಖ್ಯೆ: ನಅಇ 10 ಗುಅಪ್ರಾ 2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2004 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 (1963ರ ಕರ್ನಾಟಕ ಕಾಯ್ದೆ 11)ರ ಪ್ರಕರಣ 4ಸಿ ಮತ್ತು ಉಪ 
ಪ್ರಕರಣ 3(1) (1) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ಮಾನ್ವಿ ಯೋಜನಾ ಪ್ರಾಧಿಕಾರಕ್ಕೆ ಅಧ್ಯಕ್ಷರು 
ಮತ್ತು ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ 
ನೇಮಿಸಲಾಗಿದೆ. 
































ಕ್ರ. ಸಂ. ಹೆಸರು ಮತ್ತು ವಿಳಾಸ ಪದನಾಮ 
1 ಶ್ರೀ ಬಸವಂತಪ್ಪ ಬಿನ್‌ ತಿರುಕಪ್ಪ, ಕೋನಾಪುರ್‌ ಪೇಟ್‌, ಮಾನ್ವಿ ಅಧ್ಯಕ್ಷರು 
2 ಶ್ರೀ ಮಲ್ಲನಗೌಡ, ಬಿ.ಎ., ಬಿ.ಎಲ್‌., ಬಿನ್‌ ಭೂಪನಗೌಡ ಸದಸ್ಯರು 
3 ಶ್ರೀ ಜಿ. ಶಿವಕುಮಾರ್‌ ಬಿನ್‌ ಭೀಮಪ್ಪ ಸಾಹುಕಾರ್‌ ಸದಸ್ಯರು 
4 ಶ್ರೀ ರಾಮಸ್ವಾಮಿ ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 187 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಅಧಿಸೂಚನೆ | 


ಸಂಖ್ಯೆ: ನಅಇ 54 ಯುಡಬ್ಲ್ಯೂಎಸ್‌ 2002, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ ಕಾಯ್ದೆ 1973 (1974ರ ಕರ್ನಾಟಕ ಕಾಯ್ದೆ ಸಂಖ್ಯೆ 25) ರ 
ಸೆಕ್ಟನ್‌ 21 ಮತ್ತು 22(1) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭದ್ರಾವತಿ ನಗರಕ್ಕೆ ವಿತರಣಾ ಕೊಳವೆ ಮಾರ್ಗವನ್ನು 


೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಅಳವಡಿಸುವ ಕಾಮಗಾರಿಯು ಹಾಗೂ ಬೊಮನಕಟ್ಟೆ, ತಿಮ್ಮಲಾಪುರ, ಕಡದಕಟ್ಟೆ ಪ್ರದೇಶಗಳ ನೀರು ಸರಬರಾಜು ಉತ್ತಮಪಡಿಸಲು 
2.00 ಲಕ್ಷ ಗ್ಯಾಲನ್‌ ಓವರ್‌ಹೆಡ್‌ ಟ್ಯಾಂಕ್‌ ನಿರ್ಮಿಸುವ ಅಂದಾಜು ರೂ. 600.00 ಲಕ್ಷ (ಒಟ್ಟು ಆರು ನೂರು ಲಕ್ಷ ರೂಪಾಯಿಗಳು 
ಮಾತ್ರ) ಗಳಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗೊಳಪಟ್ಟಂತೆ ಸರ್ಕಾರವು ಆಡಳಿತಾತಕ ಮಂಜೂರಾತಿಯನ್ನು ನೀಡಿದೆ. 

1. ಈ ಯೋಜನೆಯನ್ನು 2004-05 ರಲ್ಲಿ ಕೈಗೆತ್ತಿಕೊಂಡು 2 ವರ್ಷಗಳಿಗೆ ಪೂರ್ಣಗೊಳಿಸಬೇಕು. 

2. ಈ ಯೋಜನೆಯ ಆರ್ಥಿಕ ಮಾದರಿಯು ಈ ಕೆಳಕಂಡಂತಿದೆ:- 


1) ಹಣಕಾಸು ಸಂಸ್ಥೆಗಳಿಂದ ಸಾಲ ವ ರೂ. 400.00 ಲಕ್ಷ 
2) ಸರ್ಕಾರದಿಂದ ಅನುದಾನ ದ ರೂ. 140.00 ಲಕ್ಷ 
3) ಸ್ಥಳೀಯ ಸಂಸ್ಥೆಯ ವಂತಿಗೆ ದ ರೂ. 60.00 ಲಕ್ಷ 
ಒಟ್ಟು - ರೂ. 600.00 ಲಕ್ಷ 
3. ನೀರಿನ ದರವನ್ನು ಸರ್ಕಾರಿ ಆದೇಶ ಸಂಖ್ಯೆ. ಹೆಚ್‌ಯುಡಿ 204 ಯುಎಂಎಸ್‌ 95, ದಿನಾಂಕ: 15.11.96 ರಂತೆ 
ವಿಧಿಸಬೇಕು. 


4. ಅಂದಾಜುಗಳ ಪರಿಷ್ಕರಣೆಗೆ ಅವಕಾಶ ನೀಡಕೂಡದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 188 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
URBAN DEVELOPMENT SECRETARIAT 
NOTIFICATION 
No. UDD 64 UWS 2001, Bangalore, dated 28th February 2004 
In exercise of the powers conferred under Section 21 and Sub-Section (1) of Section 22 of the 
Karnataka Urban Water Supply and Drainage Board Act, 1973 (Karnataka Act No. 25 of 1974), the 
Government of Karnataka are pleased to accord administrative approval for providing, laying and jointing 
of 200 mm dia M.S. Feeder Main from existing OHT at Treatment Plant to 10.00 ltrs capacity RCC over 
Head Tank near ASP Office in Karkala town at an estimated cost of Rs. 90.00 lakhs (Rupees Ninety 
Lakhs only) to be taken by Karnataka Urban Water Supply and Drainage Board subject to the following 
terms and conditions. 
1. The work should be added into the action plan with enough room for 50% Government Grant from 
State Budget and 50% Financial Institution loan in form of Government Guarantee is available. 
2. The Board should avoid taking up this work unless sufficient comfort is there, since that would 
only add to the file of pending bills. 
3. No additional funds will be provided. 
4. The Government letter issued in this behalf on 16.1.2004 is withdrawn. 
By Order and in the name of the Governor of Karnataka, 
PR-189 V. Sreedharamurthy 
Under Secretary to Government, 
Urban Development Department. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 330 ಬೆಮಪ್ರಾ 2003, ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2004 

ಸರ್ಕಾರದ ಅಧಿಸೂಚನೆ ಸಂ. ನಅಇ 101 ನಯೋಸೇ 2003, ದಿನಾಂಕ: 27.7.2000 ನ್ನು ಮಾರ್ಪಡಿಸಿ, ಕರ್ನಾಟಕ ನಗರ 
ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ 1961 (ಕರ್ನಾಟಕ 1963 ಅಧಿನಿಯಮ 11) ಪ್ರಕರಣ 4 ಹಾಗೂ ಕರ್ನಾಟಕ ರಾಜ್ಯ 
ಯೋಜನಾ ಮಂಡಳಿ ನಿಯಮ 1964ರ ನಿಯಮ 3(1)(ಡಿ) ಮತ್ತು (ಜೆ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ಕರ್ನಾಟಕ ರಾಜ್ಯ ನಗರ ಯೋಜನಾ ಮಂಡಳಿಗೆ ಸದಸ್ಯರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಶ್ರೀ ಕೃಷ್ಣಪ್ಪ ಜಿ. ಸದಸ್ಯರು, ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ಶ್ರೀ ದಿನೇಶ್‌ವರ್ಮ, Practising Architect Association. 
ಶ್ರೀ ಅನಿಲ್‌ ಪಾಟೀಲ್‌, ಮಹಾಪೌರರು, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ 
ಶ್ರೀ ಹೆಚ್‌.ಎಂ. ನಂದಕುಮಾರ್‌, ಸದಸ್ಯರು, ಮಡಿಕೇರಿ ನಗರಸಭೆ 
ಶ್ರೀ ಜಗದೀಶ್‌ ಮಲ್ಲಿಕಾರ್ಜುನ ಕವಟಗಿಮಠ್‌, ಅಧ್ಯಕ್ಷರು, ಚಿಕ್ಕೋಡಿ ಪುರಸಭೆ 
ಶ್ರೀ ಆರೋಗ್ಯದಾಸ್‌, ಅಧ್ಯಕ್ಷರು, ಕೆ.ಜಿ.ಎಫ್‌. ನಗರಸಭೆ 


XU ಜು YH VN mm 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೬೩ 





7. ಶ್ರೀ ಸಿ.ಎಂ. ಧನಂಜಯ, ವಕೀಲರು, ನಂ. 255, ಸಾಯಿಕೃಪ, 6ನೇ ಅಡ್ಡರಸ್ತೆ, 1ನೇ ಸ್ಟೇಜ್‌, ಇಂದಿರಾನಗರ, 
ಬೆಂಗಳೂರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 190 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 363 ಮೈಅಪ್ರಾ 2003, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 

ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987 ರ ಕಲಂ 3(ಎಂ) ಹಾಗೂ 5 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಈ ಕೆಳಕಂಡವರನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 








1 ಶ್ರೀ ಮೋಹನ್‌ ಶೆಟ್ಟಿ, ಸದಸ್ಯರು ಸಾಮಾನ್ಯ ವರ್ಗ 
ಜರಾಂದಯನ ದೇವಸ್ಥಾನ ಹತ್ತಿರ, ಬೊಳುರು, ಮಂಗಳೂರು-3 

2 ಶ್ರೀ ಎಂ.ಹೆಚ್‌. ಪ್ರಕಾಶ್‌, ಸದಸ್ಯರು ಸಾಮಾನ್ಯ ವರ್ಗ 
"ಇಡನ್‌' ಜುಲೀಟ್‌ ಪ್ರಿಂಟರ್ಸ್‌ ಎದುರು, ಅಶೋಕನಗರ, ಮಂಗಳೂರು-6 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 191 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


URBAN DEVELOPMENT SECRETARIAT 
CORRIGENDUM 
No. UDD 1 TMS 2003, Bangalore, dated 24th February 2004 

In Notification No. UDD 01 TMS 2003, Bangalore, dated 3rd February 2004, the following word 
“Town Panchayat" shall be inserted in col(3) of the Schedule and shall be read as "Town Panchayat 
and Town Municipality" henceforth. 

By Order and in the name of the Governor of Karnataka, 
PR-192 Shaik Ahmed 
Deputy Secretary to Government, 
Urban Development Department. 
NOTIFICATION-(1) 
No. UDD 33 BMR 2003, Bangalore, dated 26th February 2004 

A post of Officer on Special Duty along with the following supporting staff, for setting up of Special 

Purpose Vehicle for Bangalore Metro Project, is created with immediate effect and until further orders. 
1. The Secretary cum Technical Assistant to Officer on Special Duty. 
2. One Stenographer 
3. Two Peons. 

The posts of Officer on Special Duty and Secretary cum Technical Assistant to Officer on Special 
Duty should be filled up on contract basis and the services of Stenographer and peons shall be 
outsourced. 

Bangalore Mass Rapid Transit Limited will incur all expenses of the above staff and office 
expenses and the amount spent will be capitalized towards State Shares Capital contribution to the 
Special Purpose Vehicle for Bangalore Metro Project. 

By Order and in the name of the Governor of Karnataka, 
PR-193 V.R. llkal 
Under Secretary to Government, 
Urban Development Department. 
NOTIFICATION-(I1) 
No. UDD 33 BMR 2003, Bangalore, dated 26th February 2004 

Shri B.S. Sudhir Chandra, retired member, Railway Board is appointed with immediate effect and 
until further orders as Officer on Special Duty, for setting up of Special Purpose Vehicle, for Bangalore 
Metro Project. The appointment will be on contract basis for a period of one year initially. 

The terms and conditions of appointment of Officer on Special Duty will be issued separately. 

By Order and in the name of the Governor of Karnataka, 
PR-194 V.R. llkal 
Under Secretary to Government, 
Urban Development Department. 


೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ 04 ಟಿಎಂಆರ್‌ 2003, ಬೆಂಗಳೂರು, ದಿನಾಂಕ: 10ನೇ ಫೆಬ್ರವರಿ 2004 

ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು 1989ನ್ನು ಪುನಃ ತಿದ್ದುಪಡಿ ಮಾಡಲು ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು, 
ಮೋಟಾರು ವಾಹನಗಳ ಕಾಯ್ದೆ 1988 (ಕೇಂದ್ರ ಕಾಯ್ದೆ 59/1988)ರ ಅಧಿನಿಯಮ 211 ರಡಿ ಅಧಿನಿಯಮ ೨212ನ್ನು ಓದಿಕೊಂಡಂತೆ 
ಪ್ರಕಟಿಸುವ ಅವಶ್ಯವಿರುವುದರಿಂದ ಅಧಿಸೂಚನೆ ಸಂ: ಹೆಚ್‌ಟಿಡಿ 04 ಟಿಎಂಆರ್‌ 2003, ದಿನಾಂಕ: 14.8.2003ರ ಮೂಲಕ ದಿನಾಂಕ: 
15.9.2003ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ ಭಾಗ-4(ಎ) ಸಂಖ್ಯೆ. 1102ರಲ್ಲಿ ಪ್ರಕಟಿಸಿ, ಇದರಿಂದ ಬಾಧಿತವಾಗುವ ಹಾಗೂ ಇತರ 
ಸಾರ್ವಜನಿಕರಿಂದ ಆಕ್ಷೇಪಣೆ ಸಲಹೆಗಳನ್ನು ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 30 ದಿವಸಗಳೊಳಗೆ ನೀಡುವಂತೆ 
ಆಹ್ವಾನಿಸಲಾಯಿತು; 

ಸದರಿ ರಾಜ್ಯಪತ್ರವನ್ನು ದಿನಾಂಕ: 15.9.2003 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಯಿತು. 

ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಸಾರ್ವಜನಿಕರಿಂದ ಯಾವುದೇ ಆಕ್ಷೇಪಣೆ/ಸಲಹೆಗಳು ಬಂದಿರುವುದಿಲ್ಲ. 

ಆದುದರಿಂದ, ಸರ್ಕಾರವು ಮೋಟಾರು ವಾಹನಗಳ ಕಾಯ್ದೆ 1988ರ (ಕೇಂದ್ರ ಅಧಿನಿಯಮ 59/1988) ಅಧಿನಿಯಮ 211 ರಡಿ 
ಅಧಿನಿಯಮ 212ನ್ನು ಓದಿಕೊಂಡಂತೆ ಇರುವ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ನಿಯಮಗಳನ್ನು ಜಾರಿಗೆ ತಂದಿದೆ, ಯಾವುದೆಂದರೆ, 

ನಿಯಮಗಳು 

1. ಶೀರ್ಷಿಕೆ ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಮೋಟಾರು ವಾಹನಗಳ (ತಿದ್ದುಪಡಿ) ನಿಯಮಗಳು, 
2004 ಎಂದು ಕರೆಯತಕ್ಕದ್ದು. 

(2) ಸರ್ಕಾರದ ರಾಜ್ಯಪತ್ರದಲ್ಲಿ ಈ ನಿಯಮಗಳು ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಹೊಸ ನಿಯಮ 231 “ಇ” ಯನ್ನು ಸೇರಿಸುವುದು.- ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು, 1989ರ 
ನಿಯಮ 231-ಡಿ ಯ ತರುವಾಯ ಈ ಕೆಳಕಂಡ ನಿಯಮವನ್ನು ಸೇರಿಸತಕ್ಕದ್ದು. 

“231%. ಗಣಕೀಕೃತ ದಾಖಲೆಯನ್ನು ಪಡೆಯಲು ಉಪಯೋಗಿ ದರವನ್ನು ವಿಧಿಸುವುದು.- ಪರವಾನಗಿ ನೀಡುವ 
ಪ್ರಾಧಿಕಾರವಾಗಲಿ ಅಥವಾ ನೋಂದಣಿ ಪ್ರಾಧಿಕಾರವಾಗಲಿ ಅಥವಾ ಪರ್ಮಿಟ್‌ ನೀಡುವ ಪ್ರಾಧಿಕಾರವಾಗಲಿ ಅಥವಾ ಪರೀಕ್ಷಾ 
ಪ್ರಾಧಿಕಾರವಾಗಲಿ ಅಥವಾ ತಪಾಸಣಾ ಪ್ರಾಧಿಕಾರವಾಗಲಿ ಅಥವಾ ಮೇಲನವಿ ಪ್ರಾಧಿಕಾರವಾಗಲಿ ಗಣಕೀಕೃತ ದಾಖಲೆಗಳನ್ನು ನೀಡುವ, 
ಅಗತ್ಯ ಯಂತ್ರವನ್ನು ಹೊಂದಿದ್ದಲ್ಲಿ ಮತ್ತು ಅರ್ಜಿದಾರನು ಕೋರಿದ ಗಣಕೀಕೃತ ದಾಖಲೆಗಳನ್ನು ಅರ್ಜಿದಾರರಿಂದ ನಿಗದಿತ ದರದ ಜೊತೆಗೆ 
ಹೆಚ್ಚುವರಿ ರೂ. 10/- (ಹತ್ತು ರೂಪಾಯಿಗಳು) ಹಣವನ್ನು ಪಡೆದು ನೀಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಲಕ್ಷ್ಮೀಕಾಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 


TRANSPORT SECRETARIAT 
NOTIFICATION 
No. HTD 04 TMR 2003, Bangalore, dated 10th February 2004 

Whereas the draft of the following rules further to amend the Karnataka Motor Vehicles Rules, 
1989 which the Government of Karnataka proposes to make in exercise of the powers conferred by 
section 211 read with section 212 of the Motor Vehicle Act, 1988 (Central Act, 59 of 1988), was published 
in Notification No. HTD 04 TMR 2003, dated 14th August 2003 in Part-IV-A No. 1102 of the Karnataka 
Gazette Extra-ordinary dated 15th September 2003 inviting objections and suggestions from the persons 
likely to be affected thereby within thirty days from the date of its publication in the Official Gazette. 

Whereas, the said Gazette was made available to the public on 15th September 2003. 

And whereas no objections or suggestions have been received by the State Government. 

Now, therefore, in exercise of the powers conferred by Section 211 read with section 212 of the 
Motor Vehicle Act, 1988 (Central Act 59 of 1988), the Government of Karnataka hereby makes the 
following rules namely:- 

RULES 

1. Title and commencement.- (1) These rules may be called the Karnataka Motor Vehicles 
(Amendment) Rules, 2004. 

(2) These rules shall come into force from the date of their publication in the Official Gazette. 

2. Insertion of new rule 231E.- After rule 231-D of the Karnataka Motor Vehicles Rules, 1989, 
the following rule shall be inserted, namely:- 

"231-E. Levy of User Charges for obtaining computerized document.- Where the Licensing 
Authority or the Registering Authority or the Permit issuing Authority or the Testing Authority or the 
Checking Authority or the Appellate Authority has the necessary apparatus for issue of computerized 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೬೫ 





document, and the computerized document are provided to the applicants, an additional fee of rupees ten 
may be collected in addition to the fee prescribed." 
By Order and in the name of the Governor of Karnataka, 
PR-195 K. Lakshmikantha 
Under Secretary to Government, 
Transport Department. 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 4 ಸಾಇನಿ 2004, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 

ಕರ್ನಾಟಕ ಮೋಟಾರು ವಾಹನ ಕಾಯ್ದೆ 1957 (ಕರ್ನಾಟಕ ಕಾಯ್ದೆ 35:1957) ಕಲಂ 16(1)ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ರೀತಿ ಆದೇಶಿಸುವ ಅವಶ್ಯವಿದೆಯೆಂದು ಅಭಿಪ್ರಾಯ ತಳೆದು, ಶ್ರೀ ಸದ್ಗುರು 
ಶ್ರೀ ಮಾತಾ ಅಮೃತಾನಂದಮಯಿ ಇವರು ಕೇರಳದಿಂದ ಕರ್ನಾಟಕಕ್ಕೆ ದಿನಾಂಕ: 16.2.2004 ರಿಂದ ದಿನಾಂಕ: 25.2.2004 ರವರೆಗೆ 
ಹಾಗೂ ದಿನಾಂಕ: 28.2.2004ರ ಅವಧಿಯಲ್ಲಿ ಸಂಚರಿಸುವ ಈ ಕೆಳಕಂಡ 7 ಖಾಸಗಿ ಸೇವಾ ವಾಹನಗಳು ಹಾಗೂ 1 ಟ್ರಕ್‌ಗೆ ಒಟ್ಟು 8 
ವಾಹನಗಳಿಗೆ ಕರ್ನಾಟಕದಲ್ಲಿ ಪ್ರವಾಸ ಮಾಡಲು ಕರ್ನಾಟಕ ಮೋಟಾರು ವಾಹನ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. 















































ಕ್ರಮ ಸಂಖ್ಯೆ ನೋಂದಣಿ ಸಂಖ್ಯೆ ಆಸನಗಳ ಸಂಖ್ಯೆ ವಾಹನ ಮಾದರಿ 

1 ಕೆಎಲ್‌ 7 ಎಎಲ್‌ 3780 50 ಬಸ್‌ 

2 ಕೆಎಲ್‌ 7 ಎಎಲ್‌ 3781 50 ಬಸ್‌ 

3 ಕೆಎಲ್‌ 7 ಎಎಲ್‌ 3782 50 ಬಸ್‌ 

4 ಕೆಎಲ್‌ 7 ಎಎಲ್‌ 5587 50 ಬಸ್‌ 

5 ಕೆಎಲ್‌ 7 ಎಎಲ್‌ 5589 50 ಬಸ್‌ 

6 ಕೆಎಲ್‌ 7 ಎಕ್ಸ್‌ 5805 50 ಬಸ್‌ 

7 ಕೆಎಲ್‌ 7 ಎಎ 7974 50 ಬಸ್‌ 

8 ಕೆಎಲ್‌ 7 ಎಜಿ 9326 ವ ಟ್ರಕ್‌ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 196 ಕೆ. ಲಕ್ಷ್ಮೀಕಾಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ: ಸಾರಿಇ 14 ಸಾಸಂನಿ 2004, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ರಸ್ತೆ ಸಾರಿಗೆ ನಿಗಮಗಳ ನಿಯಮಗಳು 1950ರ ನಿಯಮ 3ರ (ಕೇಂದ್ರ 1950ರ 64ನೇ ಕಾಯಿದೆ) ಕಲಂ 5 ಹಾಗೂ ಕರ್ನಾಟಕ 
ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಯಮಾವಳಿಗಳು 1961ರ ನಿಯಮ 3(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಶ್ರೀ ಪಿ.ವಿ. ಪ್ರಕಾಶ್‌ 
ಕುಮಾರ್‌, ಬಿನ್ನಿಪೇಟೆ, ಬೆಂಗಳೂರು ಇವರನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿರ್ದೇಶಕರ ಮಂಡಳಿಯಲ್ಲಿ ಅಧಿಕಾರೇತರ 
ನಿರ್ದೇಶಕರನ್ನಾಗಿ ಶ್ರೀ ಹೆಚ್‌.ಎನ್‌. ಶ್ರೀಧರ್‌ ಇವರ ಜಾಗದಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ 
ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 197 ಕೆ. ಲಕ್ಷ್ಮೀಕಾಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 32 ನಯೋಸೇ 04, ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ 2004 

ಶ್ರೀ ರಾಮಚಂದ್ರ ನಾಯ್ಡು, ನಗರ ಯೋಜನಾ ಹೆಚ್ಚುವರಿ ನಿರ್ದೇಶಕರು ಹಾಗೂ ಸದಸ್ಯ ಕಾರ್ಯದರ್ಶಿ, 
ಬೆಂಗಳೂರು-ಮೈಸೂರು ಇನ್‌ಫ್ರಾಸ್ಟ್ರಕ್ಚರ್‌ ಸ್ಥಳೀಯ ಯೋಜನಾ ಪ್ರಾಧಿಕಾರ, ಬೆಂಗಳೂರು ಇವರ ಜನ್ಮ ದಿನಾಂಕ: 25.2.1946 ಆಗಿದ್ದು 
ದಿನಾಂಕ: 24.2.2004ಕ್ಕೆ 58 ವರ್ಷಗಳ ವಯೋಮಿತಿಯನ್ನು ತಲುಪುವ ಕಾರಣ, ದಿನಾಂಕ: 28.2.2004ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಅನುಮತಿ ನೀಡಲಾಗಿದೆ. 

ಶ್ರೀ ರಾಮಚಂದ್ರ ನಾಯ್ಡು, ನಗರ ಯೋಜನಾ ಹೆಚ್ಚುವರಿ ನಿರ್ದೇಶಕರು ಹಾಗೂ ಸದಸ್ಯ ಕಾರ್ಯದರ್ಶಿ, 

ಬೆಂಗಳೂರು-ಮೈಸೂರು ಇನ್‌ಫ್ರಾಸ್ಟ್ರಕ್ಚರ್‌ ಸ್ಥಳೀಯ ಯೋಜನಾ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸರ್ಕಾರಕ್ಕೆ ಬರಬೇಕಾದ 

ಯಾವುದೇ ಬಾಕಿ ಇದ್ದಲ್ಲಿ ಅದನ್ನು ಇವರ ನಿವೃತ್ತಿ ಉಪದಾನಗಳಿಂದ ಕಡಿತಗೊಳಿಸತಕ್ಕದ್ದು.” 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 198 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ನಅಇ 118 ಗುಅಪ್ರಾ 2003, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ಕರ್ನಾಟಕ ನಗರಾಭಿವೃದ್ದಿ ಪ್ರಾಧಿಕಾರಗಳ ಕಾಯ್ದೆ 1987ರ ಕಲಂ 3(ಎ) ಮತ್ತು 3(ಎಂ) ಹಾಗೂ 5 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡವರನ್ನು ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
































ಕ್ರ.ಸಂ. ಹೆಸರು ಮತ್ತು ವಿಳಾಸ ಪದನಾಮ 
1 ಶ್ರೀ ಖಲೀಲ್‌ ಅಹಮದ್‌ ಬಿನ್‌ ಲೇ: ಸೈಯದ್‌ ಮಿಯಾ ಅಧ್ಯಕ್ಷರು 
ನಂ. 1-11-53:10, ಶ್ರೀರಾಮನಗರ ಕಾಲೋನಿ, ರಾಯಚೂರು (ಅಲ್ಪಸಂಖ್ಯಾತರು) 
ಶೈ ಶ್ರೀ ಚಿತ್ರಲ್‌ ರಮೇಶ್‌, ಸದಸ್ಯರು 
ನೇತಾಜಿನಗರ, ರಾಯಚೂರು (ಸಾಮಾನ್ಯ) 
ನಿ ಶ್ರೀ ಹಮೀದ್‌, ಸದಸ್ಯರು 
ಎ.ಕೆ. ಎಂಟರ್‌ಪ್ರೆಸಸ್‌, ಆಂದೂರನ್‌ ಕ್ಷಿಲ್ರಾ ರಾಯಚೂರು (ಸಾಮಾನ್ಯ) 
4 ಶ್ರೀಮತಿ ಭಾಗ್ಯಲಕ್ಷ್ಮಿ ಕೋಂ ನಾಸಪ್ಪ ಸದಸ್ಯರು 
ಬಾಪೂಜಿ ಪಾಠಶಾಲೆ ಹತ್ತಿರ, ರಾಯಚೂರು (ಪರಿಶಿಷ್ಟ ಜಾತಿ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 199 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಬಿ-21), ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಹಾಲಿಂಗಪುರ 
ಪುರಸಭೆಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನ.ಅ.ಇ 36 ಎಂ.ಎಲ್‌.ಆರ್‌. 2002 (ಬಿ-21) ದಿನಾಂಕ: 2.5.2002 ರಲ್ಲಿ ಹೊರಡಿಸಿರುವ 
ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಕ್ರಮ ಸಂಖ್ಯೆ. 5 ಶ್ರೀ ಬಾಲಚಂದ್ರ ಮುರಗೇಪ್ಪಾ ನಿಂಬರಗಿ, ಮಹಾಲಿಂಗಪುರ ಇವರ ಸದಸ್ಯತ್ವವನ್ನು 
ರದ್ದುಪಡಿಸಿ ಅವರ ಬದಲಿಗೆ ಶ್ರೀ ಲಕ್ಕಪ್ಪ ಬಸಪ್ಪ ಚಮಕೇರಿ, ಮಹಾಲಿಂಗಪುರ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ 
ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 200 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಬಿ-41), ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕೊಳ್ಳೇಗಾಲ ಪುರಸಭೆಗೆ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನ.ಅ.ಇ. 36 ಎಂ.ಎಲ್‌.ಆರ್‌. 2002 (ಬಿ-41) ದಿನಾಂಕ: 29.6.2002 ರಲ್ಲಿ ಹೊರಡಿಸಿರುವ 
ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಕ್ರಮ ಸಂಖ್ಯೆ. 3 ಶ್ರೀ ಎಂ. ಶಿವಕುಮಾರ್‌ ಬಿನ್‌ ದಿ. ಎಂ. ಮಾದಯ್ಯ, ನಂ. 1-226ಸಿ. ಜಾನ್‌ 
ಹನುಮಂತಪ್ಪ ಬೀದಿ, ಕೊಳ್ಳೇಗಾಲ ಇವರ ಸದಸ್ಯತ್ವವನ್ನು ರದ್ದುಪಡಿಸಿ ಅವರ ಬದಲಿಗೆ ಶ್ರೀ ಲಿಂಗರಾಜು (ಬೂತಯ್ಯ) ಬಿನ್‌ ಕ್ಯಾತನ 
ಸಿದ್ದಯ್ಯ, ಜಿ.ಪಿ. ಮಲ್ಲಪ್ಪ ಪುರಂ, ಕೊಳ್ಳೇಗಾಲ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 201 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಬಿ-76), ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆಳಂದ ಪುರಸಭೆಗೆ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ 
ಮಾಡಿದೆ. 
1. ಶ್ರೀ ರವಿ ತಂದೆ ವಾಲಚಂದ ನಾಯಕ, ಆಳಂದ 
2. ಶ್ರೀ ಮಹ್‌ ಆಲಿ ತಂದೆ ಜಾಫರ್‌ ಆಲಿಶೇಖ್‌ ಅಳಂದ 
3. ಶ್ರೀ ಗುರುನಾಥ ಪರಮೇಶ್ವರ ಆಲಮದ, ಅಳಂದ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 202 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೬೭ 





ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಬಿ-77), ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಭಾಲ್ಕಿ ಪುರಸಭೆಗೆ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ 
ಮಾಡಿದೆ. 


1. ಶ್ರೀ ಅಶೋಕ್‌ ಗುರಪ್ಪಾವಾಲೆ, ಭಾಲ್ಕಿ 
2. ಶ್ರೀಮತಿ ನೀಲಮ್ಮಗಂಡ ಶಿವಲಿಂಗಯ್ಯ ಸ್ವಾಮಿ, ಭಾಲ್ಕಿ 
3. ಶ್ರೀ ಅಶೋಕ್‌ ಬಾಲ್ಕೇಶ್ವರ ಹುಡಗಿ, ಭಾಲ್ಕಿ 
4. ಶ್ರೀ ಶ್ಯಾಮ್‌ ನಾಗರಾಮ್‌ ತಮಗಲೆ, ಭಾಲ್ಕಿ 
5. ಶ್ರೀ ಲತೀಫ್‌ ತಂದೆ ಖುಷೀದ್‌ಮಿಯ ಅಷ್ಕರಿ, ಭಾಲ್ಕಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 203 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 


ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಸಿ-81), ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಜೋಗ್‌-ಕಾರ್ಗಲ್‌ 
ಪಟ್ಟಣ ಪಂಚಾಯಿತಿಗೆ ಈ ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ 
ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಟಿ. ಸುರೇಶ ಬಿನ್‌ ತಿಮ್ಮಪ್ಪ, ಸರಸ್ವತಿ ನಿಲಯ, ಮಸೀದಿ ರಸ್ತೆ, ಕಾರ್ಗಲ್‌, ಸಾಗರ ತಾ: 
2. ಶ್ರೀ ಎಲ್‌. ಗೋವಿಂದ ಬಿನ್‌ ಲುಮ್ಮ ಗುಂಡಿಬೈಲು, ಮರಾಠಿಕೇರಿ ಅಂಚೆ ಜೋಗ್‌-ಸಾಗರ ತಾ: 
3. ಶ್ರೀ ಹೆಚ್‌.ಎಸ್‌. ಸಾಧಿಕ್‌ ಬಿನ್‌ ಹೆಚ್‌.ಎಸ್‌. ಹಸನ್‌, ಕಾರ್ಗಲ್‌, ಸಾಗರ ತಾ: 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 204 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 36 ಎಂ.ಎಲ್‌.ಆರ್‌. 2002 (ಸಿ-42), ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶೃಂಗೇರಿ ಪಟ್ಟಣ 
ಪಂಚಾಯಿತಿಗೆ ಸರ್ಕಾರವು ಅಧಿಸೂಚನೆ ಸಂಖ್ಯೆ. ನ.ಅ.ಇ. 36 ಎಂ.ಎಲ್‌.ಆರ್‌. 2002 (ಸಿ-42) ದಿನಾಂಕ: 12.8.2002 ರಲ್ಲಿ 
ಹೊರಡಿಸಿರುವ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಕ್ರಮ ಸಂಖ್ಯೆ. 1 ಶ್ರೀಮತಿ ವಿಮಲ ಲೋಕೇಶ್‌, ಹರಿಹರ ಬೀದಿ, ಶೃಂಗೇರಿ ಇವರ 
ಸದಸ್ಯತ್ವವನ್ನು ರದ್ದುಪಡಿಸಿ ಅವರ ಬದಲಿಗೆ ಶ್ರೀಮತಿ ಭಾನುಮತಿ ಕೋಂ ಶ್ರೀಶೈಲ, ಹರಿಹರಬೀದಿ, ಶೃಂಗೇರಿ ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 205 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 08 ಸಿಎಬಿ 2004, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ಶ್ರೀ ಮಲ್ಲಪ್ಪ ತಂದೆ ನಾಗಪ್ಪ ಅಶೋಕನಗರ, ಯಡೇರಹಳ್ಳಿ ಅಂಚೆ, ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರನ್ನು 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಅಧಿನಿಯಮ 1980ರ ಸೆಕ್ಷನ್‌ 4(1) ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನೀಣ 110 
ಸಿಎಎಂ 2002, ದಿನಾಂಕ: 10.10.2002 ರಲ್ಲಿ ಭದ್ರಾ ಜಲಾನಯನ ಯೋಜನೆ, ಶಿವಮೊಗ್ಗ ಕಾಡಾ ಪ್ರಾಧಿಕಾರದ ಅಧಿಕಾರೇತರ 
ಸದಸ್ಯರನ್ನಾಗಿ ಶ್ರೀಮತಿ ಅಂಬುಜ ರಾಮಪ್ಪ ಗಂಡ ಡಾ: ಎಂ. ರಾಮಪ್ಪ 10ನೇ ಕ್ರಾಸ್‌, ಗುರುವಿನತೋಟ ಹರಪ್ಪನಹಳ್ಳಿ, ದಾವಣಗೆರೆ ಜಿಲ್ಲೆ 
ಇವರ ನಾಮ ನಿರ್ದೇಶನದ ಬದಲಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ರಾಮಚಂದ್ರ 
ಪಿ.ಆರ್‌. 216 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಜಲಸಂಪನೂಲ ಇಲಾಖೆ (ಕಾಡಾ). 


೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಜಸಂಇ 31 ಸಿಎಎಂ 2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2004 
ಶ್ರೀ ಎಂ.ಎ. ಶುಕೂರ್‌ ಲಷ್ಕರಿ, ಹುಮ್ನಾಬಾದ್‌, ಬೀದರ್‌ ಜಿಲ್ಲೆ ಇವರನ್ನು ಕರ್ನಾಟಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ ಪ್ರಾಧಿಕಾರ 
ಅಧಿನಿಯಮ 1980ರ ಸೆಕ್ಟನ್‌ 42)(1) ರನ್ವಯ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀರಾವರಿ 
ಯೋಜನಾ ವಲಯ, ಗುಲ್ಬರ್ಗಾ ಕಾಡಾ ಪ್ರಾಧಿಕಾರದ ಅಧಿಕಾರೇತರ ಅಧ್ಯಕ್ಷರನ್ನಾಗಿ ನಾಮಕರಣ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ರಾಮಚಂದ್ರ 
ಪಿ.ಆರ್‌. 217 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಜಲಸಂಪನೂಲ ಇಲಾಖೆ (ಕಾಡಾ). 
ಅಧಿಸೂಚನೆ 
ಸಂಖ್ಯೆ: ಜಸಂಇ 36 ಸಿಎಬಿ 2003, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಶ್ರೀ ನಾಗರಾಜಪ್ಪ, ಕೂಡ್ಲಿಗೆರೆ ಗ್ರಾಮ, ಭದ್ರಾವತಿ ತಾಲ್ಲೂಕು ಇವರನ್ನು ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ ಪ್ರಾಧಿಕಾರದ ಅಧಿನಿಯಮ 
1980ರ ಸೆಕ್ಟನ್‌ 4(1) ರನ್ವಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನೀಣ 110 ಸಿಎಎಂ 2002, ದಿನಾಂಕ: 10.10.2002 ರಲ್ಲಿ ಭದ್ರಾ 
ಜಲಾನಯನ ಯೋಜನೆ, ಶಿವಮೊಗ್ಗ ಕಾಡಾ ಪ್ರಾಧಿಕಾರದ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಲಾದ ಶ್ರೀ 
ಮಂಜುನಾಥ್‌, ಪ್ರಧಾನ ಕಾರ್ಯದರ್ಶಿ, ಡಿಸಿಸಿ ತಳಿಕಟ್ಟಿ, ಭದ್ರಾವತಿ ತಾಲ್ಲೂಕು ಇವರ ಬದಲಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ರಾಮಚಂದ್ರ 
ಪಿ.ಆರ್‌. 218 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಜಲಸಂಪನೂಲ ಇಲಾಖೆ (ಕಾಡಾ). 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 02 ೧70 2004, Bangalore, dated 24th February 2004 
In exercise of the powers conferred by clause (c) of Sub-section (4) of section 16 of the State's 
Re-Organisation Act, 1956 (Central Act, 37 of 1956), the Government of Karnataka hereby nominates Sri 
Adhip Chaudhuri, Additional Chief Secretary to Government of Karnataka as an Adviser to the Southern 
Zonal Council, in addition to the Chief Secretary to Government of Karnataka, Sri K.K. Misra. 
By Order and in the name of the Governor of Karnataka, 
PR-219 R. Narayanamurthy 
Under Secretary to Government, 
D.P.A.R. (Political). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 23 ಇಪಿಸಿ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಉಲ್ಲೇಖ: ಅಧಿಸೂಚನೆ ಸಂಖ್ಯೆ: ಸಿಆಸುಇ 58 ಎಸ್‌ಎಎಸ್‌ 2004, ದಿನಾಂಕ: 21.2.2004. 
ಉಲ್ಲೇಖಿತ ಅಧಿಸೂಚನೆಯನುಸಾರ ಶ್ರೀಮತಿ ರಶ್ಮಿ ವಿ. ಮಹೇಶ್‌, ಐಎಎಸ್‌, ಇವರನ್ನು ಜಲ (ಮಾಲಿನ್ಯ ನಿವಾರಣೆ ಮತ್ತು 
ನಿಯಂತ್ರಣ) ಕಾಯ್ದೆ, 1974ರ ಅನುಚ್ಛೇದ 4 ರನ್ವಯ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ತೆರವಿರುವ ಸದಸ್ಯ 
ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಈ ಮೂಲಕ ಮರು ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ವಿ.ಆರ್‌. ಗಾಯ್ಕವಾಡ್‌) ಪರವಾಗಿ 
ಪಿ.ಆರ್‌. 220 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 23 ಎಫ್‌ಪಿಪಿ 2004, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಅನುಚ್ಛೇದ 
75ರ ಅಡಿಯಲ್ಲಿ ಶ್ರೀ ಉಸಾವ್‌ ಘನಿ ಇ. ಹುಮ್ನಾಬಾದ್‌, ಇಳಕಲ್‌, ಬಾಗಲಕೋಟೆ ಜಿಲ್ಲೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೬೯ 





ಹಾಗೂ ಮುಂದಿನ ಆದೇಶದವರೆಗೆ ನಿಗಮದ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿಯೂ ಮತ್ತು ನಿಗಮದ ಅಧ್ಯಕ್ಷರನ್ನಾಗಿಯೂ 
ಶ್ರೀ ಕಲ್ಲೂತಿ ರಾಮಪ್ಪ ಅವರ ಸ್ಥಾನದಲ್ಲಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಬಲದೇವಕೃಷ್ಣ 


ಪಿ.ಆರ್‌. 221 ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿ, 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆನಾಸ 23 ಎಫ್‌ಪಿಪಿ 2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2004 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಅನುಚ್ಛೇದ 


75ರ ಅಡಿಯಲ್ಲಿ ಶ್ರೀ ಶರಣಬಸಪ್ಪ ಭೀಮಶಾ ಕಲಶೆಟ್ಟಿ, ವಕೀಲರು, ಗುಲ್ಬರ್ಗಾ ಜಿಲ್ಲೆ ಇವರನ್ನು ಶ್ರೀ ಬಸವರಾಜ ಹದನೂರ್‌ ಬಿನ್‌ 
ಗೌಡಪ್ಪ ಪಾಟೀಲ್‌, ಚಂದಾಪುರ್‌, ಚಿಂಚೋಳಿ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ, ಇವರ ಸ್ಥಾನದಲ್ಲಿ ಸದರಿ ನಿಗಮದ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಾಜೇಂದ್ರ 


ಪಿ.ಆರ್‌. 222 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
COMMERCE AND INDUSTRIES SECRETARIAT 
NOTIFICATION 
No. Cl 63 SGF 03, Bangalore, dated 21st February 2004 
Whereas it is necessary to make an order with a view to enabling Bharat Sugar Mills Limited 


factory at Kesoralli village, Haliyal Taluk, U.K. Dist., to purchase the quantity of Sugarcane required 
having regard to the crushing capacity of the factory, the availability of sugarcane in the area where 
sugarcane is grown and the need for production of sugar. 


Now, therefore, in exercise of the powers conferred by Clause 6, 7, 8 and 9 of the Sugarcane 


(control) order 1966 read with CSR 1127, dated 16th July 1966 of the Government of India in the Ministry 
of Food Agriculture, Community Development and Co-operation (Department of Food) the Government of 
Karnataka hereby makes the following orders namely:- 

1. 


TITLE, COMMENCEMENT AND DURATION OF OPERATION: 

This order may be called the Karnataka Sugarcane (Regulation of Distribution) Bharat Sugar Mills 
Ltd., Kesoralli order 2004. 

it shall come into force only after the new sugar factory commences production. 

DEFINITIONS:- in this order:- 

Factory means the premises of the factory at Kesoralli owned by M/s. Bharat Sugar Mills Ltd., 
Kesoralli, including the pre-cincts of such factory. 

‘Forms’ means a form appended to this order. 

Words and expressions used in this order but not defined shall have the meaning assigned to 
them in Clause 2 of the Sugarcane (Control) order 1966. 

Determination of the quantity of Sugarcane required by the factory and reservation of the 
area for supply of sugarcane. 

The crushing capacity of M/s. Bharat Sugar Mills Ltd., being 2,500 TCD. The quantity of 
Sugarcane required by the factory during a year is about 4.5 to 5 Lakh M.Ts. 

The factory shall secure the sugarcane determined under sub-clause (2) from the areas specified 
in Schedule-l to this order which shall be the area reserved temporarily in the interest of farmers 
for supplying sugarcane to the factory concerned, till the new factories, likely to come up in that 
area are established. 

FIXATION OF QUANTITY OF SUGARCANE TO BE SUPPLIED BY THE GROWER:-- 

Every grower of sugarcane in the area reserved temporarily as specified in Schedule-l shall 
supply to the factory ninety five percent of the sugarcane grown by each such grower Co- 
operative Society operating in the reserved area, through such society. 

AGREEMENT TO SUPPLY OR PURCHASE THE DETERMINED QUANTITY OF 
SUGARCANE-- 

Every grower of sugarcane or a sugarcane growers Co-operative Society, supplying sugarcane to 
the factory and the factory shall enter into agreement to supply or purchase as the case may be, 
the quantity of sugarcane determined under Clause-4. 


೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





6. PROHIBITION OF EXPORT OF SUGARCANE FROM AREA RESERVED TEMPORARILY:- 
No sugarcane shall be exported from the area reserved temporarily except under and in 
accordance with the conditions of a permit issued by the Deputy Commissioner in Form-l of 
Schedule-ll. 

7. ISSUE OF PERMITS:- 

i Application for the grant of a permit under Clause-6 shall be made in form 2 of Schedule-ll and 
shall be accompanied by a fee of Rs. 5/- and an amount of Rs. 100/- as security Deposit. 

iii If any condition of the permit is contravened, the Deputy Commissioner may after giving an 
opportunity to the person concerned to show cause why the amount deposited by way of security 
or any part thereof may not be forfeited pass order forfeiting the whole or part of the amount 
deposited as security. 

By Order and in the name of the Governor of Karnataka, 
P. Anandakumar 
Desk Officer, 
Commerce and Industries Department (1.D.) 
SCHEDULE-l 
Villages of entire Karwar District and all villages of Kalgataki Taluk, Dharwad District, allotted to 
M/s. Bharat Sugar Mills Ltd., Kesrolli, Haliyal Taluk, U.K. District, temporarily for supply of sugarcane. 
Earlier villages allotted to Bhagyalakshmi Sahakari Sakkare Karkhane, Khanapur, Malaprabha S.S.K. 
M.K. Hubli, Karnataka S.S.K. Haveri from Karwar District are temporarily withdrawn and allocated to M/s. 
Bharat Sugar Mills Ltd., Kesrolli, Haliyal Taluk, U.K. District. 
P. Anandakumar 
Desk Officer, 
Commerce and Industries Department (1.D.) 
SCHEDULE-I (Sub-Clause 7) 
Form Il, the Karnataka Sugarcane (Regulation of Distribution) M/s. Bharat Sugar Mills Ltd., 
Kesrolli, Haliyal Taluk, U.K. District order 2004. 
Application for the grant of permit for exporting Sugarcane from the area reserved temporarily. 
Full name of the Applicant 
Father's Name 
Residential Address in Full 
Quantity of sugarcane for which permit is 
requested for export 
5 Area and the village from which 
sugarcane is intended to be exported 
6 The purpose for which the export is 
intended 
i For Sale 
ii. For crushing Sugarcane juce or 
manufacture of Gur / Sakkare gul/ 
Jaggery / Rabi or Kandhasari for sale or 
self consumption 
7 Challan No. and Date amount and 
treasury of issue of the said challan for 
having credited the permit fee of Rs. 5/- 
and the Security Deposit for Rs. 110/- 
| declare that | am fully aware of the provisions of the Karnataka Sugarcane (Regulation of 
Distribution) M/s. Bharat Sugar Mills Ltd., Kesrolli, Haliyal Taluk, U.K. District order 2004 and the 
particulars furnished in the application are true to the best of my knowledge and behalf and the permit to 
be issued will be properly used for the purpose for which it is issued. | have actually read/go read and 
understood the conditions of the permit given in Form No. | of the Schedule appended to the Karnataka 
Sugarcane (Regulation of Distribution) Bharath Sugar Mills Ltd., Kesrolli, order 2004 and | agree to abide 














WN] 


























by them. 
Place: 
Dated: SIGNATURE OF THE APPLICANT 
PR-223 
LABOUR SECRETARIAT 
NOTIFICATION 


No. LD 28 LS1 2004, Bangalore, dated 21st February 2004 
In exercise of the powers conferred by Section 87 read with 91-A of the ESI Act (Central Act 34 of 
1948) the Government of Karnataka hereby exempts. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೧ 





M/s. Mangalore Ganesh Beedi Works, Mysore 
M/s. Jyothi Home Industries Pvt. Ltd., Mysore 
M/s. Bharat Beedi Works Ltd., Mangalore 
M/s. Anand Tobacco Products, Mangalore 
M/s. South Kanara Home Industries, Mangalore 
M/s. Deepak Enterprises, Mangalore 
M/s. Gurukrupa Beedi Industry Pvt. Ltd., Mangalore 
M/s. PVS Beedies Pvt. Ltd., Mangalore 
M/s. Prakash Beedies Ltd., Mangalore 
10. M/s. Cannanore Beedies Pvt. Ltd., Mangalore 
11. M/s. Southern India Beedi Works Ltd., Puttur 
12. M/s. Prabhudas Kishordas Tobacco Products Ltd., Mangalore 
13. M/s. Ceejay Tobacco Limited, Ullal, Mangalore 
14. M/s. J.P. Tobacco Products Ltd., Uppinangadi 
15. M/s. Desai Brothers Ltd., Mangalore 
from the operation of the said Act for the period for one year from 1-1-2004 to 31-12-2004 subject 
to the following conditions viz., 
i The employer shall maintain a register showing the names and designations of the exempted 
employees and; 
ii. Both the Employer and Employees should contribute to the ESI Scheme with effect from 
1-1-2005. 


O° ೧೦ 4 ರಾಲಾ ಚಾ ರಾ ಬು 


By Order and in the name of the Governor of Karnataka, 
PR-224 H. Viswanath 
Under Secretary to Government, 
Labour Department. 


ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 4 ಎಲ್‌ಡಬ್ಲ್ಯೂಎ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ 14) ರ ಪ್ರಕಾರ ಕರ್ನಾಟಕದಲ್ಲಿನ ಸಕ್ಕರೆ 
ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ಅಧಿಸೂಚನೆ ಸಂಖ್ಯೆ: ಕಾಣ 12 ಎಲ್‌ಎಂಡಬ್ಲ್ಯೂ 2003, ದಿನಾಂಕ: 
30.5.2003 ರಲ್ಲಿ ಆರು ತಿಂಗಳ ಕಾಲಾವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. ಈ ಕಾಲಾವಧಿಯು ದಿನಾಂಕ: 
29.11.2003 ರಂದು ಕೊನೆಗೊಂಡಿರುತ್ತದೆ. 
ಸದರಿ ಉದ್ದಿಮೆಯನ್ನು ಇನ್ನೂ ಆರು ತಿಂಗಳ ಅವಧಿಗೆ ಸಾರ್ವಜನಿಕ ಅಗತ್ಯ ಸೇವೆ ಎಂದು ಘೋಷಿಸುವುದು ಅವಶ್ಯಕವೆಂದು 
ಸರ್ಕಾರವು ಪರಿಗಣಿಸಿದೆ. ಕೈಗಾರಿಕಾ ವಿವಾದಗಳ ಅಧಿನಿಯಮ 1947ರ (ಕೇಂದ್ರ ಕಾಯ್ದೆ 1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) 
ಉಪಖಂಡ 6ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಕ್ಕರೆ ಉದ್ದಿಮೆಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ 
ದಿನಾಂಕ: 30.11.2003 ರಿಂದ ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 225 ಎಂ.ಬಿ. ಗೋಖಲೆ 
ಪೀಠಾಧಿಕಾರಿ-1, ಕಾರ್ಮಿಕ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಕಾಇ 6 ಎಲ್‌ಡಬ್ಲ್ಯೂಎ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) ಉಪಖಂಡ 
(6)ರ ಮೇರೆಗೆ ಅಧಿಸೂಚನೆ ಸಂಖ್ಯೆ: ಕಾಇ 22 ಎಲ್‌ಡಬ್ಲ್ಯೂಎ 2003, ದಿನಾಂಕ: 16.10.2003 ರನ್ವಯ ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌ 
ಅನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 27.7.2003 ರಿಂದ ಮುಂದಿನ ಆರು ತಿಂಗಳ ಕಾಲಾವಧಿಯವರೆವಿಗೂ 
ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 
ಸಾರ್ವಜನಿಕ ಹಿತದೃಷ್ಟಿಯಿಂದ ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌ ಇನ್ನೂ ಆರು ತಿಂಗಳ ಅವಧಿಯವರೆಗೆ ಸಾರ್ವಜನಿಕ ಅಗತ್ಯ 
ಸೇವೆ ಎಂಬುದಾಗಿ ಘೋಷಿಸುವುದು ಅವಶ್ಯಕವೆಂದು ಸರ್ಕಾರ ತೀರ್ಮಾನಿಸಿದೆ. ಆದುದರಿಂದ ಕರ್ನಾಟಕ ಸರ್ಕಾರವು ಕೈಗಾರಿಕಾ 
ವಿವಾದಗಳ ಅಧಿನಿಯಮ 1947 (ಕೇಂದ್ರ ಕಾಯ್ದೆ 1947ರ ಸಂಖ್ಯೆ 14) ಕಲಂ 2 ಖಂಡ (ಎನ್‌) ಉಪಖಂಡ 6ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌ ಯನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿನಾಂಕ: 27.1.2004 ರಿಂದ 
ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 226 ಎಂ.ಬಿ. ಗೋಖಲೆ 
ಪೀಠಾಧಿಕಾರಿ-1, ಕಾರ್ಮಿಕ ಇಲಾಖೆ. 


೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಕೃತೋಇ 57 ತೋಯೋಕಾ 2004, ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2004 

ಸರ್ಕಾರದ ಆದೇಶ ಸಂಖ್ಯೆ: ಕೃತೋಇ 301 ತೋಯೋಕಾ 2003, ದಿನಾಂಕ: 17.10.2003 ರಲ್ಲಿ ಆದೇಶದ ಭಾಗದ ಅಂಶ 5 
ಮತ್ತು 6ನ್ನು ತಿದ್ದುಪಡಿಮಾಡಲಾಗಿದ್ದು ಈ ಕೆಳಗಿನಂತೆ ಓದಿಕೊಳ್ಳುವುದು. 

“ಅಂಶ-5: ಪ್ರತಿ ಫಲಾನುಭವಿಗೆ ಪ್ರತಿ ಹೆಕ್ಟೇರ್‌ಗೆ ರೂ. 1000 ದರದ ಆಧಾರದ ಮೇರೆಗೆ ಗಿಡಗಳನ್ನು ಒದಗಿಸಬಹುದು ಅಥವಾ 
ಪ್ರತಿ ಫಲಾನುಭವಿಗೆ ತರಕಾರಿ ಬಿತ್ತನೆ ಬೀಜವನ್ನು ಗರಿಷ್ಠ ಒಂದು ಹೆಕ್ಟೇರ್‌ಗೆ ಬೇಕಾಗುವ ಪ್ರಮಾಣ ಅಥವಾ ರೂ. 1000 ಇವೆರಡರಲ್ಲಿ 
ಯಾವುದು ಕಡಿಮೆಯೋ ಅಷ್ಟು ಮೌಲ್ಯದ ಬಿತ್ತನೆ ಬೀಜಗಳನ್ನು ಒದಗಿಸುವುದು.” 

ಮೇಲಿನ ತಿದ್ದುಪಡಿಯ ಪರಿಣಾಮವಾಗಿ ಅಂಶ-6ರ ಭೌತಿಕ ಗುರಿಗಳಡಿ ತರಕಾರಿ ಬಿತ್ತನೆ ಬೀಜ ವಿತರಣೆಯಲ್ಲಿ ಫಲಾನುಭವಿಗಳ 
ಸಂಖ್ಯೆಯನ್ನು 5000 ಎಂದು ಓದಿಕೊಳ್ಳತಕ್ಕದ್ದು. 

ಉಳಿದಂತೆ, ಸದರಿ ಆದೇಶದ ಇತರೆ ಅಂಶಗಳು ಅಂತೆಯೇ ಜಾರಿಯಲ್ಲಿರುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಮಂಜುಳಗೀತ 
ಪಿ.ಆರ್‌. 228 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
LAW SECRETARIAT 
NOTIFICATION 
No. LAW 5746 LCM 2003, Bangalore, dated 20th February 2004 
In exercise of powers conferred by the Sub-section (8) of Section 24 of the Code of Criminal 
Procedure 1973 (Central Act, No. 2 of 1974, as amended by the Code of Criminal Procedure 
(Amendment Act 1978) and Rule 30 of the Karnataka Law Officers (Appointment and Condition of 
Services) Rule 1977, Sri M.T. Nanaiah, Advocate has been appointed as Special Counsel to conduct the 
case in C.C. No. 347/2002 (arising out of Crime No. 78/2002 of J.C. Nagar Police Station, Bangalore) on 
the file of the C.M.M. Court, Bangalore. 
The Remuneration fee of Sri M.T. Nanaiah, Advocate shall be paid by the complainant Smt. 
Yasmeen Banu. 
By Order and in the name of the Governor of Karnataka, 
PR-229 Vineetha P Shetty 
Asst. Solicitor and Ex. Officio, 
Under Secretary to Government, 
Law Department (LIT. |) 


ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 19 ಎಲ್‌ಎಜಿ 2004, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಶ್ರೀ ಅರುಣಕುಮಾರ ಸು. ಯಲಿಗಾರ, ವಕೀಲರು, ಧಾರವಾಡ ಇವರನ್ನು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 
ಮೂರು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕ ಮತ್ತು ಸೇವಾ ಷರತ್ತುಗಳು) ನಿಯಮ 1977ರ ಷರತ್ತುಗಳಿಗೆ ಒಳಪಟ್ಟು 
ಧಾರವಾಡದ ಎರಡನೇ ಜಿಲ್ಲಾ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 230 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
ಅಧಿಸೂಚನೆ 
ಸಂಖ್ಯೆ: ಲಾ 63 ಎಲ್‌ಎಜಿ 2003, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2004 
ಶ್ರೀ ಪಾಲನೇತ್ರ, ವಕೀಲರು, ಶ್ರೀಕಂಠಪುರಿ ಬಡಾವಣೆ, ನಂಜನಗೂಡು, ಇವರನ್ನು ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಗಳು ಮತ್ತು ಸೇವಾ ಷರತ್ತುಗಳು) ನಿಯಮ 1977ರ ಷರತ್ತುಗಳಿಗೆ 
ಒಳಪಟ್ಟು ನಂಜನಗೂಡು ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಕ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚಿಕ್ಕಹನುಮಂತಯ್ಯ 
ಪಿ.ಆರ್‌. 231 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೩ 





ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 08 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 19ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು, ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲ್ಲೂಕಿನ ಕ್ಹಾಕಿಣಿ ವ್ಯವಸಾಯ ಸೇವಾ 
ಸಹಕಾರ ಬ್ಯಾಂಕ್‌ ನಿ., ಕ್ವಾಕಿಣಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಮಂಜುನಾಥ ದುರ್ಗಯ್ಯ ದೇವಾಡಿಗ, ಕಂಬಳೂರು, ಕ್ವಾಕಿಣಿ, ಭಟ್ಕಳ 
2) ಶ್ರೀ ನಾಗೇಶ ಮಂಜು ಹಳ್ಳೇರ, ತೆರ್ಲಮಕ್ಕಿ, ಕ್ವಾಕಿಣಿ, ಭಟ್ಕಳ 
3) ಶ್ರೀಮತಿ ಮಂಜಮ್ಮ ಕೋಂ ಮಂಜಪ್ಪ ನಾಯ್ಕ, ಬೆಂಗ್ರೆ ಮೀನಿನ ಮನೆ, ಪೊ: ಉಳ್ಳಣ್ಣು, ಭಟ್ಕಳ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 232 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 17 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 165 ಎನ್‌ಎಂಎಸ್‌ 2001 ದಿನಾಂಕ: 11.12.2000ರಲ್ಲಿ ಬೆಂಗಳೂರು ದಕ್ಷಿಣ 
ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ., ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಪಿ.ಆರ್‌. ಕೃಷ್ಣಪ್ಪ, 
ಪಣತ್ತೂರು ಮತ್ತು ಅಂಚೆ, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಕೆ.ಆರ್‌. ಗೋವಿಂದರಾಜು ಬಿನ್‌ ರಂಗನಾರಾಯಣಪ್ಪ, ಶ್ರೀನಿವಾಸಪುರ, ಕೆ. 
ಗೊಲ್ಲಹಳ್ಳಿ ಅಂಚೆ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು ಅವರನ್ನು ಬೆಂಗಳೂರು ದಕ್ಷಿಣ ತಾಲ್ಲೂಕು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ., ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌. 233 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 25 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 88 ಎನ್‌ಎಂಎಸ್‌ 2000 ದಿನಾಂಕ: 14.9.2000 ರಲ್ಲಿ ಕರ್ನಾಟಕ ರಾಜ್ಯ 
ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ, ಕನ್ನಿಂಗ್‌ಹ್ಯಾಮ್‌ ರಸ್ತೆ, ಬೆಂಗಳೂರು, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಪ. 
ಶಿವಪ್ಪ ಗೊಲ್ಲರಹಳ್ಳಿ, ಗಂಡಸಿ ಹೋಬಳಿ, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 53ಎ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಎಂ. ಮಾದಪ್ಪ ಬಿನ್‌ ಮುದ್ದೇಗೌಡ, ಮಧುವನಹಳ್ಳಿ, ಕೆ.ಆರ್‌. ನಗರ ತಾಲ್ಲೂಕು, ಮೈಸೂರು 
ಜಿಲ್ಲೆ ಇವರನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ, ಕನ್ನಿಂಗ್‌ಹ್ಯಾಮ್‌ ರಸ್ತೆ, ಬೆಂಗಳೂರು ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 234 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 25 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 88 ಎನ್‌ಎಂಎಸ್‌ 2000 ದಿನಾಂಕ: 3.12.2001 ರಲ್ಲಿ ಕರ್ನಾಟಕ ರಾಜ್ಯ 
ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ, ಕನ್ನಿಂಗ್‌ಹ್ಯಾಮ್‌ ರಸ್ತೆ, ಬೆಂಗಳೂರು, ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ 
ವೀರಣ್ಣಗೌಡ ಅಲಿಯಾಸ್‌ ಚಂದ್ರಶೇಖರ, ಶೆಟ್ಟಿಕೆರೆದೊಡ್ಡಿ ಉಯ್ಯಂಬಳ್ಳಿ ಹೋಬಳಿ, ಕನಕಪುರ ತಾ, ಬೆಂಗಳೂರು, ರವರ 
ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 53ಎ ಮೇರೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಜಯರಾಮೇಗೌಡ ಬಿನ್‌ ಬೋರಲಿಂಗೇಗೌಡ, ವಕೀಲರು, ಬ್ಯಾಡರಹಳ್ಳಿ, ಕೆ.ಆರ್‌. ನಗರ 
ತಾಲ್ಲೂಕು, ಮೈಸೂರು ಜಿಲ್ಲೆ, ಇವರನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ, ಕನ್ನಿಂಗ್‌ಹ್ಯಾಮ್‌ ರಸ್ತೆ 
ಬೆಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ 
ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 235 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 84 ಎಲ್‌ಆರ್‌ಎ 2003, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48(1)43) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಆರ್‌ಡಿ 21 ಎಲ್‌ಆರ್‌ಎ 2002 ದಿನಾಂಕ: 30.3.2003 ರಲ್ಲಿ ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ ಗುಲ್ಬರ್ಗಾ ಅವರನ್ನು ಚಿತ್ತಾಪುರ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ರದ್ದುಪಡಿಸಿ ಅದರ ಬದಲಿಗೆ ಸಹಾಯಕ ಆಯುಕ್ತರು ಸೇಡಂ ಉಪ ವಿಭಾಗ ಸೇಡಂ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಮದಿಹಳ್ಳಿ 
ಪಿ.ಆರ್‌. 236 ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ.ಸು.) 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 146 ಸಲಫ 2003, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2004 
ಗ್ರಾಹಕರ ಹಿತರಕ್ಷಣಾ ಅಧಿನಿಯಮ, 1986 (ಕೇಂದ್ರ ಅಧಿನಿಯಮ 68/86) ಪ್ರಕರಣ 10 ಮತ್ತು ಕರ್ನಾಟಕ ಗ್ರಾಹಕರ 
ಹಿತರಕ್ಷಣಾ ನಿಯಮಗಳು, 1988ರ ನಿಯಮ 3ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ಸಿ. ರೇಣುಕಾಂಬ, 
ಸಂಖ್ಯೆ: 170, 3ನೇ ಮುಖ್ಯ ರಸ್ತೆ, “ಬಿ' ಬ್ಲಾಕ್‌, ಉತ್ತರದ ಗೋಕುಲಂ, 3ನೇ ಹಂತ, ಮೈಸೂರು-570002, ಇವರನ್ನು ಚಾಮರಾಜನಗರ 
ಜಿಲ್ಲಾ ಗ್ರಾಹಕರ ವೇದಿಕೆಯ ಮಹಿಳಾ ಸದಸ್ಕರ ಸ್ಥಾನಕ್ಕೆ ಪೂರ್ಣಕಾಲದ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 237 ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 26 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಉಡುಪಿ ಜಿಲ್ಲಾ ಮತ್ತು 
ತಾಲ್ಲೂಕಿನ ಹೆರ್ಗ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಪರ್ಕಳ, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ 
ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೫ 





ಮೇಲ್ಕಂಡ ಸಂಘದ ಆಡಳಿತ ಮಂಡಳಿಗೆ ಈಗಾಗಲೇ ಈ ಹಿಂದೆ ನಾಮನಿರ್ದೇಶನವಾಗಿದ್ದಲ್ಲಿ ಆ ನಾಮನಿರ್ದೇಶನಗಳು ಈ 
ಕೂಡಲೇ ರದ್ದಾಗುತ್ತವೆ. 
1. ಶ್ರೀಮತಿ ಉಷಾಮೋಹನ್‌ ಕೋಂ ಮೋಹನ್‌ ವಿ. ಕುಮಾರ್‌ 
ಬಿ.ಎಂ. ಶಾಲಾ ಬಳಿ, ಪರ್ಕಳ ಅಂಚೆ, ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ 
2. ಶ್ರೀ ಕೃಷ್ಣನಾಯಕ ಬಿನ್‌ ಲೇಟ್‌ ಬಡ್ಡುನಾಯಕ್‌, ಮಾಣಬೆಟ್ಟು ಮನೆ, ಪರ್ಕಳ ಅಂಚೆ, ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ. 
3. ಶ್ರೀ ಶೀನ ಪೂಜಾರಿ ಬಿನ್‌ ಅಂತಯ್ಯ ಪೂಜಾರಿ ತೋಟದ ಮನೆ, 80 ಬಡಗಬೆಟ್ಟು, ಪರ್ಕಳ ಅಂಚೆ, ಉಡುಪಿ ತಾಲ್ಲೂಕು, 
ಉಡುಪಿ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 238 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 27 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ., ಭಾಲ್ಕಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ವಿಜಯಕುಮಾರ್‌ ತಂದೆ ಗುರುಪ್ಪಾವಾಲೆ 
2) ಶ್ರೀ ಕಾಶೀನಾಥ ಮಾಣಿಕಪ್ಪ ಮೆಟ್ರೆ 
3) ಶ್ರೀಮತಿ ಶೋಭ ತಿಪ್ಪಣ್ಣ, , ಭಾಲ್ಕಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 239 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 29 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲ್ಲೂಕಿನ ಗಲಗಲಿ ಗ್ರಾಮದ 
ಮೀನುಗಾರಿಕೆ ಸಹಕಾರ ಸಂಘ ನಿಯಮಿತ, ಗಲಗಲಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಕಾಂತ ಕಾಶಪ್ಪ ದೊಡಮನಿ 
2) ಶ್ರೀ ಮದಾರಸಾಬ್‌ ರಾಜೇಸಾಬ್‌ ಮುಧೋಳ 
3) ಶ್ರೀಮತಿ ಹಟೆಲ್ಮಾ ಬುಡನಸಾಬ್‌ ಹುದ್ದಾರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 240 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲೂ 30 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ ಕುರುಬರ 
ಉಣ್ಣೆಯ ಔದ್ಯೋಗಿಕ ಸಹಕಾರ ಸಂಘ ನಿಯಮಿತ, ರಾಣಿಬೆನ್ನೂರು, ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಕರಿಯಪ್ಪ ಹೂಲಿಹಳ್ಳಿ ತಂದೆ: ನೀಲಪ್ಪ ಹೂಲಿಹಳ್ಳಿ, ರಾಣಿಬೆನ್ನೂರು 


೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





2) ಶ್ರೀ ಪುಟ್ಟಪ್ಪ ಗುಡ್ಡಪ್ಪ ಮರಿಯಮನವರ್‌, ರಾಣಿಬೆನ್ನೂರು 
3) ಶ್ರೀಮತಿ ಸುನಿತಾ ನೀಲಪ್ಪ ದೇವರಗುಡ್ಡ, ಮೇಡ್ಟೇರಿ, ರಾಣಿಬೆನ್ನೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 241 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 33 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11) ರ ಕಲಂ 29ರ ಉಪ ಕಲಂ (1ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ತಾಲ್ಲೂಕಿನ ಕೃಷಿ ಉತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ., ಕೊಪ್ಪಳ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀಮತಿ ನೀಲಮ್ಮ ಬಗನಾಳ, ಸಾ: ಬಗನಾಳ 
2) ಶ್ರೀ ಅಂದಾನಪ್ಪ ಸಂಗಪ್ಪ ಬೆಣಕಲ್‌, ಕೊಪ್ಪಳ 
3) ಶ್ರೀ ಶೇಖರಪ್ಪ ಯಮನಪ್ಪ ಲಮಾಣಿ, ಯಮಗೇರಾ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 242 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 35 ಸಿಎನ್‌ಎಸ್‌ 2004, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ರ ಪ್ರಕರಣ 29(1) ಮತ್ತು ಪ್ರಕರಣ 53ಎ ರಡಿಯಲ್ಲಿ ದತ್ತವಾಗಿರುವ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಬೀದರ್‌ ಸಹಕಾರ ಸಕ್ಕರೆ ಕಾರ್ಯಾನೆ ನಿ., ಹಳ್ಳಿಖೇಡ ಇದಕ್ಕೆ ಮೇಲ್ಕಂಡ 
ಪ್ರಕರಣಗಳಡಿಯಲ್ಲಿ ನಾಮನಿರ್ದೇಶನಗೊಂಡಿರುವ ಈ ಕೆಳಕಂಡವರುಗಳ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿದೆ. 
1) ಶ್ರೀ ಸೈಯದ್‌ ಖಾಜಾಮಿಯಾ 
2) ಶ್ರೀಮತಿ ಚಂದ್ರಕುಮಾರಿ ಕೆ. ದೇಶಪಾಂಡೆ 
3) ಶ್ರೀ ಬಸವರಾಜಸ್ವಾಮಿ 
4) ಶ್ರೀ ಅಕ್ಷರ್‌ ರಹಮಾನ್‌ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 243 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯ್ಯೂ 114 ಸಿಎನ್‌ಎಸ್‌ 2003, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಮಾತೂ 230 ಸಸಕಾ 2001 ದಿನಾಂಕ: 27.9.2001 ರಲ್ಲಿ ಮಾರ್ಕಂಡೇಯ ಸಹಕಾರಿ ಸಕ್ಕರೆ 
ಕಾರ್ಯಾನೆ ನಿಯಮಿತ, ಕಾಕತಿ, ಬೆಳಗಾಂ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಬಾಳಾ ಸಾಹೇಬ ಮಲಗೌಡ ಪಾಟೀಲ ಸಾ: 
ಬಸಾಪುರ ತಾ: ಜಿ: ಬೆಳಗಾವಿ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1ರ ಮೇರೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಪ್ರಭಾಕರ ನಲವಡೆ ಇವರನ್ನು ಮಾರ್ಕಂಡೇಯ ಸಹಕಾರಿ ಸಕ್ಕರೆ ಕಾರ್ಪಾನೆ 
ನಿಯಮಿತ ಕಾಕತಿ, ಬೆಳಗಾಂ, ಇದರ ಆಡಳಿತ ಮಂಡಳಿಯ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 244 ವಿಶೇಷ ಕರ್ತವ್ಯಾಧಿಕಾರಿ, 
ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೭ 





ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವೃಶಾಇ 38 ರಾಶಾಪ್ರ 2003, ಬೆಂಗಳೂರು ದಿನಾಂಕ: 9ನೇ ಮಾರ್ಚ್‌ 2004 
ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899ರ ಅಧಿಕೃತ ಕನ್ನಡ ಭಾಷಾಂತರವನ್ನು ಕರ್ನಾಟಕ ಅಫಿಷಿಯಲ್‌ ಲಾಂಗ್ಬೇಜ್‌ 
ಆಕ್ಸ್‌, 1963ರ ಪ್ರಕರಣ 5ಎ ರಡಿಯಲ್ಲಿ ರಾಜ್ಯಪಾಲರ ಅಧಿಕಾರದ ಮೇರೆಗೆ ಸಾರ್ವಜನಿಕರ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಮರು ಪ್ರಕಟಿಸಲು ಆದೇಶಿಸಲಾಗಿದೆ. 
ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899 
ಪ್ರಕರಣಗಳ ಅನುಕ್ರಮಣಿಕೆ 
ಪ್ರಕರಣಗಳು: 
ಪ್ರಾರಂಭಿಕ 
1. ಚಿಕ್ಕ ಹೆಸರು ಮತ್ತು ಪ್ರಾರಂಭ 
2. ಬಿಟ್ಟುಬಿಡಲಾಗಿದೆ 
ಸಾಮಾನ್ಕ ಪರಿಭಾಷೆಗಳು 
3. ಪರಿಭಾಷೆಗಳು 
4. ಹಿಂದಿನ ಅಧಿನಿಯಮಿತಿಗಳಿಗೆ ಮೇಲೆ ಹೇಳಿದ ಪರಿಭಾಷೆಗಳ ಅನ್ವಯ 
4ಎ. ಕೆಲವು ಅಧಿನಿಯಮಿತಿಗಳಲ್ಲಿ ಬರುವ "ರಾಜ್ಯ' ಮತ್ತು "ಮೈಸೂರು ರಾಜ್ಯ” ಎಂಬ ಪದಾವಳಿಗಳ ಪರಿಭಾಷೆ 
4ಬಿ. ಕೆಲವು ಅಧಿನಿಯಮಿತಿಗಳಲ್ಲಿ ಬರುವ "ರಾಜ್ಯ' ಮತ್ತು “ಕರ್ನಾಟಕ ರಾಜ್ಯ' ಎಂಬ ಪದಾವಳಿಗಳ ಪರಿಭಾಷೆ 
ಅರ್ಥಾನ್ಹಯದ ಸಾಮಾನ್ಯ ನಿಯಮಗಳು 
ಅಧಿನಿಯಮಿತಿಯು ಜಾರಿಗೆ ಬರುವುದು 
ನಿರಸನದ ಪರಿಣಾಮ 
- ಅಧಿನಿಯಮದಲ್ಲಿ ಪಾಠದ ತಿದ್ದುಪಡಿ ಮಾಡುವ ಅಧಿನಿಯಮಿತಿಯ ನಿರಸನ 
ನಿರಸನಗೊಳಿಸಲಾದ ಅಧಿನಿಯಮಿತಿಗಳ ಪುನರುಜ್ಜೀವನ 
ನಿರಸನಗೊಳಿಸಲಾದ ಅಧಿನಿಯಮಿತಿಗಳಿಗೆ ಮಾಡಿದ ಉಲ್ಲೇಖಗಳನ್ನು ಅರ್ಥೈಸುವುದು 
ಕಾಲದ ಪ್ರಾರಂಭ ಮತ್ತು ಮುಕ್ತಾಯ 
10. ಕಾಲವನ್ನು ಲೆಕ್ಕಹಾಕುವುದು 
11. ದೂರಗಳ ಅಳತೆ 
12. ಅಧಿನಿಯಮಿತಿಗಳ ಮೇರೆಗೆ ಪ್ರಮಾಣಾನುಸಾರ ಶುಲ್ಕವನ್ನು ತೆಗೆದುಕೊಳ್ಳುವುದು 
13. ಲಿಂಗ ಮತ್ತು ವಚನ 


ಅಂ ಇನ್ಫಿ 9 ಘಿ 


ಅಧಿಕಾರಗಳು ಮತ್ತು ಕಾರ್ಯಕರ್ತರು 

14. ಪ್ರದಾನಮಾಡಲಾದ ಅಧಿಕಾರಗಳನ್ನು ಕಾಲಕಾಲಕ್ಕೆ ಚಲಾಯಿಸಬೇಕಾಗಿರುವುದು 
15. ನೇಮಕ ಮಾಡುವ ಅಧಿಕಾರವು ಪದನಿಮಿತ್ತವಾಗಿ ನೇಮಕ ಮಾಡುವ ಅಧಿಕಾರವನ್ನು ಒಳಗೊಳ್ಳುವುದು 
16. ನೇಮಕ ಮಾಡುವ ಅಧಿಕಾರವು ಅಮಾನತುಗೊಳಿಸುವ ಅಥವಾ ವಜಾ ಮಾಡುವ ಅಧಿಕಾರವನ್ನು ಒಳಗೊಂಡಿರುವುದು 
17. ಪ್ರಕಾರ್ಯಕರ್ತರ ಬದಲಿ 
18. ಉತ್ತರಾಧಿಕಾರಿಗಳು 
19. ಕಚೇರಿ ಮುಖ್ಯಸ್ಥ ಮತ್ತು ಅಧೀನರು 

ಅಧಿನಿಯಮಿತಿಗಳ ಮೇರೆಗೆ ಮಾಡಲಾದ ಆದೇಶಗಳು, ನಿಯಮಗಳು, ಇತ್ಯಾದಿಗಳಿಗೆ ಸಂಬಂಧಿಸಿದ ಉಪಬಂಧಗಳು 
20. ಅಧಿನಿಯಮಿತಿಗಳ ಮೇರೆಗೆ ಹೊರಡಿಸಲಾದ ಆದೇಶಗಳು, ಇತ್ಯಾದಿಗಳ ಅರ್ಥಾನ್ಹಯ 


21. ಅಧಿಸೂಚನೆಗಳು, ಆದೇಶಗಳು, ನಿಯಮಗಳು ಅಥವಾ ಉಪವಿಧಿಗಳನ್ನು ಮಾಡುವ ಅಧಿಕಾರವು ಅವುಗಳಿಗೆ ಸೇರಿಸುವ, 
ತಿದ್ದುಪಡಿ ಮಾಡುವ, ಅವುಗಳನ್ನು ವ್ಯತ್ಕಾಸಗೊಳಿಸುವ ಅಥವಾ ರದ್ದುಮಾಡುವ ಅಧಿಕಾರವನ್ನು ಒಳಗೊಳ್ಳುವುದು 


೧೭೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





22. ಅಧಿನಿಯಮಿತಿಯನ್ನು ಅಂಗೀಕಾರ ಮಾಡಿದ ಮತ್ತು ಅದರ ಪ್ರಾರಂಭದ ನಡುವಣ ಅವಧಿಯಲ್ಲಿ ನಿಯಮಗಳನ್ನು ಅಥವಾ 
ಉಪವಿಧಿಗಳನ್ನು ರಚಿಸುವುದು ಅಥವಾ ಆದೇಶಗಳನ್ನು ಹೊರಡಿಸುವುದು 

23. ಪೂರ್ವ ಪ್ರಕಟಣೆಯ ತರುವಾಯ ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸುವುದಕ್ಕೆ ಅನ್ವಯಿಸುವ 
ಉಪಬಂಧಗಳು 


24. ನಿರಸನಗೊಳಿಸಲಾದ ಮತ್ತು ಪುನಃ ಅಧಿನಿಯಮಿಸಲಾದ ಅಧಿನಿಯಮಿತಿಗಳ ಮೇರೆಗೆ ಹೊರಡಿಸಲಾದ ಆದೇಶ, 
ಇತ್ಯಾದಿಗಳ ಮುಂದುವರಿಕೆ 


ಸಂಕೀರ್ಣ 
25. ಜುಲ್ಮಾನೆಗಳ ವಸೂಲಿ 


26. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಧಿನಿಯಮಿತಿಗಳ ಮೇರೆಗೆ ದಂಡನೀಯವಾದ ಅಪರಾಧಗಳಿಗೆ ಸಂಬಂಧಿಸಿದ 
ಉಪಬಂಧ 

27. ಅಂಚೆಯ ಮೂಲಕ ಜಾರಿ ಎಂಬುದರ ಅರ್ಥ 

28. ಅಧಿನಿಯಮಿತಿಗಳನ್ನು ಉದಾಹರಿಸುವುದು 

29. ಹಿಂದಿನ ಅಧಿನಿಯಮಿತಿಗಳ, ನಿಯಮಗಳ ಮತ್ತು ಉಪವಿಧಿಗಳ ಉಳಿಸುವಿಕೆ 

30. ಆದೇಶಗಳನ್ನು ಮತ್ತು ಅಧಿಸೂಚನೆಗಳನ್ನು ರಾಜಪತ್ರದಲ್ಲಿ ಪ್ರಕಟಿಸುವುದು 

31. ಸರ್ಕಾರವು ಕೆಲವು ಸ್ಥಳಗಳಿಗೆ ವಿಸ್ತರಿಸಿದ ಅಥವಾ ಅನ್ವಯಿಸಿದ ಅಧಿನಿಯಮಗಳು ಅಥವಾ ಅಧಿನಿಯಮಗಳ 
ಉಪಬಂಧಗಳು ಯಾವ ಕಾಲಗಳಲ್ಲಿ ಜಾರಿಗೆ ಬರತಕ್ಕದ್ದೋ ಆ ಕಾಲಗಳನ್ನು ನಿರ್ಧರಿಸುವುದು 

31ಎ. ಕೆಲವು ಕಾನೂನುಗಳಿಗೆ ಮಾಡಿದ ಉಲ್ಲೇಖಗಳ ಅರ್ಥಾನ್ವಯ 

32. ಅಧ್ಯಾದೇಶಗಳಿಗೆ ಅಧಿನಿಯಮದ ಅನ್ವಯ 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


1985ರ ತಿದ್ದುಪಡಿ ಮಾಡುವ ಅಧಿನಿಯಮ 9:- ಕಾನೂನಿನ ಉಪಬಂಧದ ನಿರಸನ ಅಥವಾ ಅಂಥ ಉಪಬಂಧದ ಲೋಪ 
ಅಥವಾ ಬಿಟ್ಟುಬಿಡುವಿಕೆ ಇವುಗಳ ನಡುವೆ ಮೂಲಭೂತವಾಗಿ ಯಾವುದೇ ವ್ಯತ್ಕಾಸವಿಲ್ಲದಿರುವುದರಿಂದ, ಈ ಎಲ್ಲ ವರ್ಷಗಳಲ್ಲಿ ನಿರಸನ 
ಅಥವಾ ಲೋಪಿಸುವುದು ಅಥವಾ ಬಿಟ್ಟುಬಿಡುವುದು ಎಂಬ ಪದಪ್ರಯೋಗವನ್ನು ಎಲ್ಲ ಕಾನೂನುಗಳಲ್ಲಿ, ಕಾನೂನಿನ ಉಪಬಂಧವನ್ನು 
ನಿರಸನಗೊಳಿಸಲು ಬಳಸಲಾಗುತ್ತಿತ್ತು. 

ಆದಾಗ್ಯೂ, ಕರ್ನಾಟಕ ಉಚ್ಚ ನ್ಯಾಯಾಲಯವು, (1981 ರಲ್ಲಿ) 128 ಐಟಿಆರ್‌ 547 ರಲ್ಲಿ ವರದಿಯಾಗಿರುವ ಆರ್‌. ಅಬ್ದುಲ್‌ 
ಅಜೀಜ್‌ ವಿರುದ್ಧ ಕರ್ನಾಟಕ ಆದಾಯ ತೆರಿಗೆ ಆಯುಕ್ತರ ಮೊಕದ್ದಮೆಯಲ್ಲಿ, ನಿರಸನ ಎಂಬ ಪದಪ್ರಯೋಗವು, ಲೋಪಿಸುವುದು 
ಅಥವಾ ಬಿಟ್ಟುಬಿಡುವುದು ಎಂಬ ಪದಪ್ರಯೋಗಕ್ಕಿಂತ ಭಿನ್ನವಾದುದು ಎಂಬ ಅಭಿಪ್ರಾಯವನ್ನು ಇತ್ತೀಚೆಗೆ ವ್ಯಕ್ತಪಡಿಸಿದೆ. ಇದರಿಂದ 
ವಿಸಂಗತ ಸನ್ನಿವೇಶ ಉಂಟಾಗಿದ್ದು ಆ ಮೂಲಕ ಅನುದ್ದೇಶಿತ ಪರಿಣಾಮಗಳು ಉಂಟಾಗುವ ಸಂಭವವಿದೆ. 

ಈ ವಿಸಂಗತತೆಯನ್ನು ನಿವಾರಿಸುವ ದೃಷ್ಟಿಯಿಂದ ನಿರಸನ ಎಂಬ ಪದದ ಪರಿಧಿಯೊಳಗೆ ಲೋಪಗೊಳಿಸುವುದು ಮತ್ತು ಬಿಟ್ಟುಬಿಡುವುದು 
ಎಂಬ ಪದಗಳನ್ನು ನಿರ್ದಿಷ್ಟವಾಗಿ ಸೇರಿಸಲು ಉದ್ದೇಶಿಸಲಾಗಿದೆ. ಇತರ ಕೆಲವು ಔಪಚಾರಿಕ ತಿದ್ದುಪಡಿಗಳನ್ನು ಮಾಡಲು ಈ ಅವಕಾಶವನ್ನು 
ಬಳಸಿಕೊಳ್ಳಲಾಗಿದೆ. 


ಆದ್ದರಿಂದ ಈ ವಿಧೇಯಕ. 

2003ರ ತಿದ್ದುಪಡಿ ಮಾಡುವ ಅಧಿನಿಯಮ 13:- ಕರ್ನಾಟಕ ಅಧಿನಿಯಮಗಳ ಇಂದಿನವರೆಗೆ ಇರುವಂತೆ ಸಂಹಿತೆಗಳ ಸಂಪುಟಗಳನ್ನು 
ಸಿದ್ಧಪಡಿಸುವುದು ಮತ್ತು ಪ್ರಯೋಜನ ಅವಧಿ ಪೂರೈಸಿರುವ ಎಲ್ಲ ಅಧಿನಿಯಮಗಳನ್ನು ಮತ್ತು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ 
ಅಧಿನಿಯಮಗಳನ್ನು ನಿರಸನಗೊಳಿಸುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಮೇಲಿನ ಉದ್ದೇಶಕ್ಕಾಗಿ ಸರ್ಕಾರವು ಏಕ ಸದಸ್ಯ ಸಮಿತಿಯೊಂದನ್ನು ರಚಿಸಿದೆ. ಈ ಸಮಿತಿಯು, 1.11.1956 ರಿಂದ 31.12.2000ದ 
ವರೆಗಿನ ಕರ್ನಾಟಕ ಅಧಿನಿಯಮಗಳನ್ನು ಪರಿಶೀಲಿಸಿ, ಈ ಮುಂದಿನ ಅಧಿನಿಯಮಗಳನ್ನು ನಿರಸನಗೊಳಿಸುವುದಕ್ಕಾಗಿ “ನಿರಸನಗೊಳಿಸುವ 
ಮತ್ತು ತಿದ್ದುಪಡಿ ಮಾಡುವ ವಿಧೇಯಕ, 2002” ಎಂಬ ಈ ವಿಧೇಯಕವನ್ನು ಪ್ರಸ್ತಾಪಿಸಿದೆ. 

೩ ೫೩ ೫೩ % 

ಈ ವಿಧೇಯಕವು, ಅವಶ್ಯಕವೆಂದು ಭಾವಿಸಲಾದ ಕೆಲವು ಅಧಿನಿಯಮಗಳ ತಿದ್ದುಪಡಿಗಳನ್ನೂ ಸಹ ಒಳಗೊಂಡಿರುತ್ತದೆ. 

ಆದ್ದರಿಂದ ಈ ವಿಧೇಯಕ. 

(2002ರ ವಿಧಾನ ಪರಿಷತ್ತಿನ ವಿಧೇಯಕ ಸಂಖ್ಯೆ 4 ರಿಂದ ಪಡೆಯಲಾಗಿದೆ.) 

ಜೇ ಜೇ ಜೇ ಜೇ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೭೯ 





1899ರ '[ಕರ್ನಾಟಕ]' ಅಧಿನಿಯಮ ಸಂಖ್ಯೆ 11 
ಕರ್ನಾಟಕ] ಸಾಮಾನ್ಯ ಖಂಡಗಳ ಅಧಿನಿಯಮ, 1899 


(1899ರ ಜುಲೈ 3ನೇ ದಿನದಂದು ಅಂಗೀಕರಿಸಲಾಗಿದೆ.) 


(1930ರ XII, 1949ರ VIL, 1950ರ X, 1953ರ 2011, 2003ರ XIII ರ ಅಧಿನಿಯಮ, ಕಾನೂನುಗಳ ಅಳವಡಿಕೆ 
ಆದೇಶಗಳು. 1956, 1973 ಮತ್ತು 1985ರ 9 ಇವುಗಳ ಮೂಲಕ ತಿದ್ದುಪಡಿಯಾದಂತೆ.) 


[ಮೈಸೂರು ಅಧಿನಿಯಮಗಳಲ್ಲಿ ಮತ್ತು ಕರ್ನಾಟಕ ಅಧಿನಿಯಮಗಳ]'ಲ್ಲಿ ಬಳಸಲಾಗಿರುವ ಭಾಷೆಯನ್ನು ಮತ್ತಷ್ಟು 
ಸಂಕ್ಟಿಪ್ತಗೊಳಿಸುವುದಕ್ಕಾಗಿ ಮತ್ತು ಇತರ ಉದ್ದೇಶಗಳಿಗಾಗಿ ರಚಿಸಲಾದ ಒಂದು ಅಧಿನಿಯಮ. 


© 
'[ಮೈಸೂರು ಅಧಿನಿಯಮಗಳಲ್ಲಿ ಮತ್ತು ಕರ್ನಾಟಕ ಅಧಿನಿಯಮಗಳ]'ಲ್ಲಿ ಬಳಸಲಾದ ಭಾಷೆಯನ್ನು ಮತ್ತಷ್ಟು ಸಂಕ್ಷಿಪ್ರಗೊಳಿಸುವುದು 
ಮತ್ತು ಆ ಅಧಿನಿಯಮಿತಿಗಳಿಗೆ ಸಂಬಂಧಪಟ್ಟ ಇತರ ಕೆಲವು ಉಪಬಂಧಗಳನ್ನು ರಚಿಸುವುದು ಯುಕ್ತವಾಗಿರುವುದರಿಂದ, ಘನತೆವೆತ್ತ 
ರಾಜಪ್ರತಿನಿಧಿ ಮಹಾರಾಣಿಯವರು ಈ ಮುಂದಿನಂತೆ ಅಧಿನಿಯಮವನ್ನು ರಚಿಸಿದ್ದಾರೆ: 
ಪ್ರಾರಂಭಿಕ 
1. ಚಿಕ್ಕ ಹೆಸರು, [ಪ್ರಾರಂಭ ಮತ್ತು ವ್ಯಾಪ್ತಿ”.- (1) '[ಈ ಅಧಿನಿಯಮವನ್ನು '[ಕರ್ನಾಟಕ]' ಸಾಮಾನ್ಯ ಖಂಡಗಳ 
ಅಧಿನಿಯಮ, 1899 ಎಂದು ಕರೆಯತಕ್ಕದ್ದು. 
(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 


[2 xxx] 


3[3. ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಾಪ್ತವಾಗುತ್ತದೆ.]” 


ಸಾಮಾನ್ಯ ಪರಿಭಾಷೆಗಳು 

3. ಪರಿಭಾಷೆಗಳು:- ಈ ಅಧಿನಿಯಮದಲ್ಲಿ ಮತ್ತು ಈ ಅಧಿನಿಯಮದ ಪ್ರಾರಂಭದ ತರುವಾಯ ರಚಿಸಲಾದ ಎಲ್ಲ [ಮೈಸೂರು 
ಅಧಿನಿಯಮಗಳು ಮತ್ತು ಕರ್ನಾಟಕ ಅಧಿನಿಯಮಗಳ] ಲ್ಲಿ ವಿಷಯ ಅಥವಾ ಸಂದರ್ಭಕ್ಕೆ ವಿರುದ್ಧವಾದುದು ಏನಾದರೂ ಇದ್ದ ಹೊರತು,- 

(1) “ ದುಷ್ಟೇರಿಸು” ಎಂಬುದು ಅದರ ವ್ಯಾಕರಣ ವ್ಯತ್ಯಾಸಗಳು ಮತ್ತು ಸಜಾತೀಯ ಪದಾವಳಿಗಳೊಂದಿಗೆ, ಭಾರತ ದಂಡ 
ಸಂಹಿತೆಯಲ್ಲಿ ಅದಕ್ಕೆ ನೀಡಲಾಗಿರುವ ಅರ್ಥವನ್ನೇ ಹೊಂದಿರತಕ್ಕದ್ದು ; 

(2 “ಕೃತ್ಯ” ಎಂಬುದನ್ನು ಒಂದು ಅಪರಾಧಕ್ಕೆ ಅಥವಾ ಒಂದು ಸಿವಿಲ್‌ ಅಕ್ರಮಕ್ಕೆ ಸಂಬಂಧಿಸಿದಂತೆ ಬಳಸಿದಾಗ, ಅದು ಕೃತ್ಯಗಳ 
ಸರಣಿಯನ್ನು ಒಳಗೊಳ್ಳತಕ್ಕದ್ದು ಮತ್ತು ಮಾಡಿದ ಕೃತ್ಯಗಳನ್ನು ಹೇಳುವ ಪದಗಳು ಕಾನೂನು ಸಮವಲ್ಲದ ಲೋಪಗಳಿಗೂ ಸಹ 
ವ್ಯಾಪ್ತವಾಗತಕ್ಕದ್ದು ; 

pd ೦ 

(3) “ ಶಪಥ ಪತ್ರ ” ಎಂಬುದು, ಪ್ರಮಾಣ ಮಾಡುವುದಕ್ಕೆ ಬದಲಾಗಿ ಪ್ರತಿಜ್ಞೆ ಮಾಡಲು ಅಥವಾ ಘೋಷಣೆ ಮಾಡಲು 
ಕಾನೂನು ಮೂಲಕ ಅನುಮತಿಸಲಾದ ವ್ಯಕ್ತಿಗಳ ಸಂದರ್ಭದಲ್ಲಿ ಪ್ರತಿಜ್ಞಾ ವಚನ ಮತ್ತು ಘೋಷಣೆಯನ್ನು ಒಳಗೊಳ್ಳತಕ್ಕದ್ದು; 

(4) “ ಬ್ಯಾರಿಸ್ಟರ್‌ ” ಎಂಬುದಕ್ಕೆ, ಇಂಗ್ಲೆಂಡಿನ ಅಥವಾ ಐರ್ಲೆಂಡಿನ ಒಬ್ಬ ಬ್ಯಾರಿಸ್ಟರ್‌, ಅಥವಾ ಸ್ಕಾಟ್‌ಲ್ಕಾಂಡಿನ ನ್ಯಾಯವಾದಿಗಳ 
ನಿಕಾಯದ ಒಬ್ಬ ಸದಸ್ಯ ಎಂದು ಅರ್ಥವಿರತಕ್ಕದ್ದು ; 


6[(5) “ಬ್ರಿಟೀಷ್‌ ಭಾರತ ” ಎಂಬುದಕ್ಕೆ ಭಾರತ ಸರ್ಕಾರದ ಅಧಿನಿಯಮ, 1935 ರ 11 ನೇ ಭಾಗವು ಪ್ರಾರಂಭವಾಗುವುದಕ್ಕೆ 
ಮುಂಚಿನ ಅವಧಿಗೆ ಸಂಬಂಧಿಸಿದಂತೆ ಭಾರತದ ಗೌರ್ನರ್‌ ಜನರಲ್ಲನ ಮೂಲಕ ಅಥವಾ ಭಾರತದ ಗೌರ್ನರ್‌ ಜನರಲ್ಲನಿಗೆ ಅಧೀನನಾಗಿರುವ 





1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ, ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 

2. 2003ರ ಕರ್ನಾಟಕ ನಿರಸನಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿನಿಯಮ, 2002 (2003ರ 13)ರ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ 
ಪ್ರತಿಯೋಜಿಸಲಾಗಿದೆ. 

3. 1950ರ ಅಧಿನಿಯಮ ಸಂಖ್ಯೆ X ರ ಮೂಲಕ ಪ್ರತಿಯೋಜಿಸಲಾಗಿದೆ. 

4. 2ನೇ ಪ್ರಕರಣ ಮತ್ತು ಅನುಸೂಚಿಯನ್ನು 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಬಿಟ್ಟುಬಿಡಲಾಗಿದೆ. 

5. 2003ರ ಕರ್ನಾಟಕ ನಿರಸನಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿನಿಯಮ, 2002 (2003ರ 13) ರ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ 
ಸೇರಿಸಲಾಗಿದೆ. 

6. 1953ರ ಅಧಿನಿಯಮ ಸಂಖ್ಯೆ 12ರ ಮೂಲಕ ಪ್ರತಿಯೋಜಿಸಲಾಗಿದೆ. 


೧೮೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





ಯಾರೇ ಗೌರ್ನರನ ಅಥವಾ ಅಧೀನ ಅಧಿಕಾರಿಯ ಮೂಲಕ ಹಿಸ್‌ ಮೆಜಿಸ್ಟಿಯ ಆಳ್ವಿಕೆಗೆ ತತ್ಕಾಲದಲ್ಲಿ ಒಳಪಟ್ಟಿರುವ ಹಿಸ್‌ ಮೆಜೆಸ್ಟಿಯ 
ಆಧಿಪತ್ಯಗಳೊಳಗಿನ ಎಲ್ಲ ರಾಜ್ಯಕ್ಷೇತ್ರಗಳು ಮತ್ತು ಸ್ಥಳಗಳು ಎಂಬ ಅರ್ಥವಿರತಕ್ಕದ್ದು ಮತ್ತು ಆ ದಿನಾಂಕದ ತರುವಾಯದ ಮತ್ತು 


ಭಾರತದ ಅಧಿಪತ್ಯ ಸ್ಥಾಪನೆಯಾದ ದಿನಾಂಕಕ್ಕೆ ಮುಂಚಿನ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ ಗವರ್ನರುಗಳ ಪ್ರಾಂತ್ಯಗಳಲ್ಲಿ ಮತ್ತು 
ಚೀಫ್‌ ಕಮಿಷನರನ ಪ್ರಾಂತ್ಯಗಳಲ್ಲಿ ತತ್ಕಾಲದಲ್ಲಿ ಒಳಗೊಂಡ ಎಲ್ಲ ರಾಜ್ಯಕ್ಷೇತ್ರಗಳು ಎಂಬ ಅರ್ಥವಿರತಕ್ಕದ್ದು;]" 


1[(5ಎ) “ಕೇಂದ್ರ ಅಧಿನಿಯಮ” ಎಂಬುದಕ್ಕೆ ಸಂಸತ್ತಿನ ಅಧಿನಿಯಮವೆಂದು ಅರ್ಥವಿರತಕ್ಕದ್ದು ಮತ್ತು ಅದು,- 


(ಎ) ಸಂವಿಧಾನವು ಪ್ರಾರಂಭವಾಗುವುದಕ್ಕೆ ಮುಂಚೆ ಆಧಿಪತ್ಯದ ವಿಧಾನ ಮಂಡಲವು ಅಥವಾ ಭಾರತ ವಿಧಾನ ಮಂಡಲವು 
ಅಂಗೀಕರಿಸಿದ ಅಧಿನಿಯಮವನ್ನು ಒಳಗೊಳ್ಳತಕ್ಕದ್ದು, ಮತ್ತು 


(ಬಿ) ಅಂಥ ಪ್ರಾರಂಭಕ್ಕೆ ಮುಂಚೆ ಪರಿಷತ್ತನ್ನೊಳಗೊಂಡ ಗವರ್ನರ್‌ ಜನರಲ್‌ ಅಥವಾ ಗೌದ್ದರ್‌ ಜನರಲ್ಲನು ತನ್ನ ಕಾನೂನು ರಚನಾ 
ಸಾಮರ್ಥ್ಯದಲ್ಲಿ ರಚಿಸಿದ ಅಧಿನಿಯಮವನ್ನು ಒಳಗೊಳ್ಳತಕ್ಕದ್ದು; 


(5ಬಿ) “ ಕೇಂದ್ರ ಸರ್ಕಾರ ” ಎಂಬುದಕ್ಕೆ,- 


(ಎ) ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆ ಮಾಡಲಾದ ಯಾವುದೇ ಕಾರ್ಯದ ಸಂಬಂಧದಲ್ಲಿ ಗೌರ್ನರ್‌ ಜನರಲ್‌ ಅಥವಾ 
ಸಂದರ್ಭಾನುಸಾರ ಪರಿಷತ್ತನ್ನೊಳಗೊಂಡ ಗೌರ್ನರ್‌ ಜನರಲ್‌ ಎಂದು ಅರ್ಥವಿರತಕ್ಕದ್ದು; ಮತ್ತು ಅದು, (1) ಭಾರತ ಸರ್ಕಾರದ 
ಅಧಿನಿಯಮ, 1935ರ 124ನೇ ಪ್ರಕರಣದ (1)ನೇ ಉಪ ಪ್ರಕರಣದ ಅಡಿಯಲ್ಲಿ ಒಂದು ಪ್ರಾಂತೀಯ ಸರ್ಕಾರಕ್ಕೆ ವಹಿಸಲಾದ ಪ್ರಕಾರ್ಯಗಳಿಗೆ 
ಸಂಬಂಧಪಟ್ಟಂತೆ, ಆ ಉಪಪ್ರಕರಣದ ಅಡಿಯಲ್ಲಿ ಪ್ರಾಂತೀಯ ಸರ್ಕಾರಕ್ಕೆ ನೀಡಲಾದ ಅಧಿಕಾರ ವ್ಯಾಪ್ತಿಯೊಳಗೆ ಕಾರ್ಯ ನಿರ್ವಹಿಸುವ 
ಪ್ರಾಂತೀಯ ಸರ್ಕಾರವನ್ನು ಒಳಗೊಳ್ಳತಕ್ಕದ್ದು; ಮತ್ತು (11) ಮುಖ್ಯ ಆಯುಕ್ತರ ಪ್ರಾಂತ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಸದರಿ ಅಧಿನಿಯಮದ 
94ನೇ ಪ್ರಕರಣದ (3)ನೇ ಉಪಪ್ರಕರಣದ ಅಡಿಯಲ್ಲಿ ಮುಖ್ಯ ಆಯುಕ್ತರಿಗೆ ನೀಡಲಾದ ಅಧಿಕಾರ ವ್ಯಾಪ್ತಿಯೊಳಗೆ ಕಾರ್ಯನಿರ್ವಹಿಸುವ 
ಮುಖ್ಯ ಆಯುಕ್ತರನ್ನು ಒಳಗೊಳ್ಳತಕ್ಕದ್ದು; ಮತ್ತು 


(ಬಿ) ಸಂವಿಧಾನವು ಪ್ರಾರಂಭವಾದ ತರುವಾಯ ಮಾಡಲಾದ ಅಥವಾ ಮಾಡಬೇಕಾದ ಯಾವುದೇ ಕಾರ್ಯದ ಸಂಬಂಧದಲ್ಲಿ 
ರಾಷ್ಟ್ರಪತಿ ಎಂಬ ಅರ್ಥವಿರತಕ್ಕದ್ದು; ಮತ್ತು ಅದು, (1) ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ 258 ನೇ ಅನುಚ್ಛೇದದ (1) ನೇ ಖಂಡದ 
ಅಡಿಯಲ್ಲಿ ವಹಿಸಲಾದ ಪ್ರಕಾರ್ಯಗಳ ಸಂಬಂಧದಲ್ಲಿ ಆ ಖಂಡದ ಅಡಿಯಲ್ಲಿ ಆ ರಾಜ್ಯ ಸರ್ಕಾರಕ್ಕೆ ನೀಡಲಾದ ಅಧಿಕಾರ ವ್ಯಾಪ್ತಿಯೊಳಗೆ 
ಕಾರ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರವನ್ನು ಒಳಗೊಳ್ಳತಕ್ಕದ್ದು ; ೨[(11) ಸಂವಿಧಾನದ (ಏಳನೇ ತಿದ್ದುಪಡಿ) ಅಧಿನಿಯಮ, 1956ರ 
ಪ್ರಾರಂಭಕ್ಕೆ ಮುಂಚೆ " ಸಿ ' ಭಾಗದ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ,]” ಮುಖ್ಯ ಆಯುಕ್ತ ಅಥವಾ ಲೆಪ್ಟಿನೆಂಟ್‌ ಗವರ್ನರ್‌ ಅಥವಾ 
ನೆರೆರಾಜ್ಯದ ಸರ್ಕಾರ ಅಥವಾ ಸಂವಿಧಾನದ 239ನೆಯ ಅನುಚ್ಛೇದ ಅಥವಾ ಸಂದರ್ಭಾನುಸಾರ 243ನೇ ಅನುಚ್ಛೇದದ ಅಡಿಯಲ್ಲಿ 
ಅವನಿಗೆ ಅಥವಾ ಅದಕ್ಕೆ ಕೊಡಲಾದ ಅಧಿಕಾರದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇತರ ಪ್ರಾಧಿಕಾರ 2[ಮತ್ತು (111) ಒಕ್ಕೂಟ 
ರಾಜ್ಯಕ್ಷೇತ್ರದ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಸಂವಿಧಾನದ 239ನೇ ಅನುಚ್ಛೇದದ ಅಡಿಯಲ್ಲಿ ಅವನಿಗೆ ಕೊಡಲಾದ ಅಧಿಕಾರ ವ್ಯಾಪ್ತಿಯಲ್ಲಿ 


ರರು 


ಕಾರ್ಯನಿರ್ವಹಿಸುತ್ತಿರುವ ಅದರ ಆಡಳಿತಗಾರ] - ಇವರನ್ನು ಒಳಗೊಳ್ಳತಕ್ಕದ್ದು;]' 
(6) “ ಅಧ್ಯಾಯ” ಎಂದರೆ, ಆ ಪದವು ಯಾವ ಅಧಿನಿಯಮದಲ್ಲಿ ಬರುವುದೋ ಅದರ ಅಧ್ಯಾಯ; 


3[(7) “ ಮುಖ್ಯ ರೆವಿನ್ಯೂ ನಿಯಂತ್ರಣ ಪ್ರಾಧಿಕಾರ '' ಅಥವಾ “ ಮುಖ್ಯ ರೆವಿನ್ಯೂ ಪ್ರಾಧಿಕಾರ” ಎಂಬುದಕ್ಕೆ ರಾಜ್ಯ ಸರ್ಕಾರವು 
ರಾಜಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂಥ ಪ್ರಾಧಿಕಾರ ಎಂಬ ಅರ್ಥವಿರತಕ್ಕದ್ದು;]* 


(0ಎ) “ಬೆಂಗಳೂರು ನಗರ” ಎಂಬುದಕ್ಕೆ ಬೆಂಗಳೂರು ನಗರದ ಪುರಸಭಾ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಅಧಿನಿಯಮದ ಅಡಿಯಲ್ಲಿ ಬೆಂಗಳೂರು ನಗರವೆಂದು ಆಗಿಂದಾಗ್ಗೆ ಘೋಷಿತವಾಗಿರುವಂಥ ಸ್ಥಳೀಯ 
ಪ್ರದೇಶ ಎಂಬ ಅರ್ಥವಿರತಕ್ಕದ್ದು;]' 


(8) “ಪ್ರಾರಂಭ” ಎಂಬ ಪದವನ್ನು ಒಂದು ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ಬಳಸಿದಾಗ ಆ ಅಧಿನಿಯಮವು ಜಾರಿಗೆ ಬರುವಂಥ 
ದಿನಾಂಕ ಎಂಬ ಅರ್ಥವಿರತಕ್ಕದ್ದು; 


1[(4ಎ) “ ಸಂವಿಧಾನ ” ಎಂದರೆ ಭಾರತದ ಸಂವಿಧಾನ ಎಂದು ಅರ್ಥವಾಗತಕ್ಕದ್ದು; 





1. 1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 
2. 1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
3. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೮೧ 





(8ಬಿ) “ಕಾನ್ಸುಲರ್‌ ಅಧಿಕಾರಿ ” ಎಂಬುದು ಕಾನ್ಸುಲ್‌ ಜನರಲ್‌, ಕಾನ್ಸುಲ್‌, ಉಪಕಾನ್ಸುಲ್‌, ಕಾನ್ಸುಲರ್‌ ಏಜೆಂಟ್‌, ಪ್ರೋ 
ಕಾನ್ಸುಲ್‌ ಮತ್ತು ತತ್ಕಾಲದಲ್ಲಿ ಕಾನ್ಸುಲ್‌ ಜನರಲ್ಲನ, ಕಾನ್ಸುಲ್‌ನ, ವೈಸ್‌ ಕಾನ್ಸುಲ್‌ನ ಅಥವಾ ಕಾನ್ಸುಲರ್‌ ಏಜೆಂಟನ ಕರ್ತವ್ಯಗಳನ್ನು 
ನೆರವೇರಿಸಲು ಅಧಿಕಾರ ಪಡೆದಿರುವ ಯಾರೇ ವ್ಯಕ್ತಿಯನ್ನು ಒಳಗೊಳ್ಳತಕ್ಕದ್ದು; |! 


(9) “ಜಿಲ್ಲಾಧಿಕಾರಿ” ಎಂಬುದಕ್ಕೆ ಒಂದು ಜಿಲ್ಲೆಯ ರೆವಿನ್ಯೂ ಆಡಳಿತದ ಪ್ರಭಾರದಲ್ಲಿರುವ ಮುಖ್ಯ ಅಧಿಕಾರಿ ಎಂಬ ಅರ್ಥವಿರತಕ್ಕದ್ದು; 


(10 “ಜಿಲ್ಲಾ ನ್ಯಾಯಾಧೀಶ” ಎಂಬುದಕ್ಕೆ ಮೂಲ ಅಧಿಕಾರ ವ್ಯಾಪ್ತಿಯುಳ್ಳ ಪ್ರಧಾನ ಸಿವಿಲ್‌ ನ್ಯಾಯಾಲಯದ ನ್ಯಾಯಾಧೀಶ 
ಎಂಬ ಅರ್ಥವಿರತಕ್ಕದ್ದು; ಆದರೆ ಮೂಲ ಸಿವಿಲ್‌ ಕ್ಷೇತ್ರಾಧಿಕಾರವನ್ನು ಚಲಾಯಿಸುವಲ್ಲಿ ಉಚ್ಚ ನ್ಯಾಯಾಲಯವು ಇದರಲ್ಲಿ 


ಒಳಗೊಳ್ಳತಕ್ಕದ್ದಲ್ಲ;]' 


2[(10ಎ) “ ವಿಭಾಗಾಧಿಕಾರಿ” ಎಂಬುದಕ್ಕೆ [ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 19641 ರ ಅಡಿಯಲ್ಲಿ ನೇಮಕಗೊಂಡ 
ಒಂದು ವಿಭಾಗದ ವಿಭಾಗೀಯ ಕಮಿಷನರ್‌ ಎಂದು ಅರ್ಥವಾಗತಕ್ಕದ್ದು; ]” 


(11) “ದಸ್ತಾವೇಜು” ಎಂಬುದು ಅಕ್ಷರಗಳು, ಅಂಕಿಗಳು ಅಥವಾ ಗುರುತುಗಳ ಮೂಲಕ ಅಥವಾ ಅವುಗಳಲ್ಲಿ ಒಂದಕ್ಕಿಂತ ಹೆಚ್ಚಿನವುಗಳನ್ನು 
ಉಪಯೋಗಿಸುವ ಮೂಲಕ ಯಾವ ವಿಷಯವನ್ನು ಅಭಿಲೇಖಿಸುವುದಕ್ಕಾಗಿ ಉಪಯೋಗಿಸಬೇಕೆಂದು ಉದ್ದೇಶಿಸಲಾಗಿದೆಯೋ ಅಥವಾ 
ಹಾಗೆ ಉಪಯೋಗಿಸಬಹುದಾಗಿದೆಯೋ ಆ ಯಾವುದೇ ವಸ್ತುವಿನ ಮೇಲೆ ಬರೆಯಲಾದ, ವ್ಯಕ್ಷಗೊಳಿಸಲಾದ ಅಥವಾ ವಿವರಿಸಲಾದ 
ಯಾವುದೇ ವಿಷಯವನ್ನು ಒಳಗೊಳ್ಳತಕ್ಕದ್ದು; 


(12) “ ಅಧಿನಿಯಮಿತಿ'' ಎಂಬುದು ಈ ಮುಂದಿನವುಗಳನ್ನು ಒಳಗೊಳ್ಳತಕ್ಕದ್ದು,- 
(ಎ) “(ಮೈಸೂರು ಅಧಿನಿಯಮ; 
3[(ಎ1) ಕರ್ನಾಟಕ ಅಧಿನಿಯಮ; 


(ಬಿ) 3[ಮೈಸೂರು ಪ್ರದೇಶ]? ದಲ್ಲಿ ಕಾನೂನಾಗಿ ಜಾರಿಗೊಳಿಸಿದ, ಪರಿಷತ್ತಿನಲ್ಲಿರುವ ಭಾರತದ ಗೌರ್ನರ್‌ ಜನರಲ್‌ ಅಥವಾ 
ಭಾರತದ ಸ್ಥಳೀಯ ವಿಧಾನ ಮಂಡಲದ ಒಂದು ಅಧಿನಿಯಮ; 


(ಸಿ) [ಮೈಸೂರು ಪ್ರದೇಶ]3ದಲ್ಲಿ ಕಾನೂನಾಗಿ ನಿಯಮಿಸಲಾಗಿರುವ (ಯಾವುದೇ ಕಾನೂನಿನ ಮೂಲಕ ಅಥವಾ ಮೇಲೆ ಹೇಳಲಾದಂಥ 
ಯಾವುದೇ ಅಧಿನಿಯಮದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಚಿಸಿದ ನಿಯಮಗಳನ್ನು ಹೊರತುಪಡಿಸಿ) ನಿಯಮಗಳ 
ಒಂದು ಸಮುದಾಯ ; ಮತ್ತು 


2[(ಸಿ1) ಮುಂಬಯಿ ಸಾಮಾನ್ಯ ಖಂಡಗಳ ಅಧಿನಿಯಮ, 1904 (1904ರ ಮುಂಬಯಿ ಅಧಿನಿಯಮ 1) ರ 3 ನೇ ಪ್ರಕರಣದ (5) 
ನೇ ಖಂಡದಲ್ಲಿ ಪರಿಭಾಷಿಸಲಾದಂಥ ಒಂದು ಮುಂಬಯಿ ಅಧಿನಿಯಮ; 


(ಸಿ) ಕೊಡಗು ಜಿಲ್ಲೆಯಲ್ಲಿ ಜಾರಿಯಲ್ಲಿರುವಂಥ ಕೊಡಗು ಅಧಿನಿಯಮ ಅಥವಾ ವಿನಿಯಮ; 


(೩3) ಹೈದರಾಬಾದ್‌ ಸಾಮಾನ್ಯ ಖಂಡಗಳ ಅಧಿನಿಯಮ, 1308 ಫಸಲಿಯ (1308 ಫಸಲಿಯ ಹೈದರಾಬಾದ್‌ ಅಧಿನಿಯಮ 
111) 2 ನೇ ಪ್ರಕರಣದ (1ಎ) ಖಂಡದಲ್ಲಿ ಪರಿಭಾಷಿಸಲಾದ ಹೈದರಾಬಾದ್‌ ಕಾನೂನು; 


(ಸಿ ಮದರಾಸು ಸಾಮಾನ್ಯ ಖಂಡಗಳ ಅಧಿನಿಯಮ, 1891 (1891 ರ ಮದರಾಸು ಅಧಿನಿಯಮ 1) ರ 3 ನೇ ಪ್ರಕರಣದ 
(17ಎ) ಖಂಡದಲ್ಲಿ ಪರಿಭಾಷಿಸಲಾದ ಮದರಾಸು ಅಧಿನಿಯಮ; ಮತ್ತು” 


(ಡಿ) ಯಾವುದೇ 3[ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ] ದಲ್ಲಿ ಅಥವಾ ಹಿಂದೆ ಹೇಳಿದಂಥ ಯಾವುದೇ 
ಅಧಿನಿಯಮ ಅಥವಾ ನಿಯಮಗಳ ಸಮುದಾಯದಲ್ಲಿ [ಅಥವಾ ಯಾವುದೇ ಮುಂಬಯಿ ಅಧಿನಿಯಮ, ಕೊಡಗು ಅಧಿನಿಯಮ, 
ಹೈದರಾಬಾದ್‌ ಕಾನೂನು ಅಥವಾ ಮದರಾಸು ಅಧಿನಿಯಮ]? ದಲ್ಲಿ ಒಳಗೊಂಡಿರುವ ಯಾವುದೇ ಉಪಬಂಧವನ್ನೂ ಇದು 
ಒಳಗೊಳ್ಳತಕ್ಕದ್ದು; 





1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 

1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 


a 


೧೮೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





(13) “ ತಂದೆ '' ಎಂಬುದು ಯಾವ ವ್ಯಕ್ತಿಯ ವೈಯಕ್ತಿಕ ಕಾನೂನು ದತ್ತು ಸ್ವೀಕಾರಕ್ಕೆ ಅನುಮತಿಸುವುದೋ ಆ ಯಾರೇ ವ್ಯಕ್ತಿಯ 
ಸಂದರ್ಭದಲ್ಲಿ ದತ್ತಕ ತಂದೆಯನ್ನು ಒಳಗೊಳ್ಳತಕ್ಕದ್ದು; 


1[(13ಎ) “ ಹಣಕಾಸು ವರ್ಷ” ಅಥವಾ “ ಅಧಿಕೃತ ವರ್ಷ” ಎಂಬುದಕ್ಕೆ ಏಪ್ರಿಲ್‌ ಮೊದಲನೇ ದಿನದಂದು ಪ್ರಾರಂಭವಾಗುವ 
ವರ್ಷ ಎಂದು ಅರ್ಥವಿರತಕ್ಕದ್ದು: 


ಪರಂತು, 1949-50ನೇ ಸಾಲಿನ ಹಣಕಾಸು ಅಥವಾ ಸರ್ಕಾರಿ ವರ್ಷಕ್ಕೆ ಸಂಬಂಧಪಟ್ಟಂತೆ “ ಹಣಕಾಸು ವರ್ಷ” ಅಥವಾ 
“ಅಧಿಕೃತ ವರ್ಷ” ಎಂದರೆ, 1949ರ ಜುಲೈ ಮೊದಲನೇ ದಿನದಂದು ಪ್ರಾರಂಭವಾಗುವ ಮತ್ತು 1950ರ ಮಾರ್ಚ್‌ ಮೂವತ್ತೊಂದನೇ 
ದಿನದಂದು ಕೊನೆಗೊಳ್ಳುವ ಅವಧಿ;]' 


(14) [ಕಂದಾಯ ವರ್ಷ] ಎಂಬುದಕ್ಕೆ ಜುಲೈ ಮೊದಲನೇ ದಿನದಂದು ಪ್ರಾರಂಭವಾಗುವ ವರ್ಷ ಎಂದು ಅರ್ಥವಿರತಕ್ಕದ್ದು; 


(15) ಒಂದು ಕಾರ್ಯವನ್ನು ನಿಜವಾಗಿಯೂ ಪ್ರಾಮಾಣಿಕವಾಗಿ ಮಾಡಿದ್ದರೆ, ಅದನ್ನು ನಿರ್ಲಕ್ಷ ದಿಂದ ಮಾಡಿರಲಿ ಅಥವಾ 
ಇಲ್ಲದಿರಲಿ, ಆ ಕಾರ್ಯವನ್ನು “ ಸದ್ಭಾವನೆಯಿಂದ” ಮಾಡಲಾಗಿದೆಯೆಂದು ಭಾವಿಸತಕ್ಕದ್ದು; 


3[(16) “ಸರ್ಕಾರ” ಅಥವಾ “ಆ ಸರ್ಕಾರ” ಎಂಬುದಕ್ಕೆ,- 


(ಎ) ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆ ಮಾಡಲಾದ ಯಾವುದೇ ಕಾರ್ಯದ ಸಂಬಂಧದಲ್ಲಿ ಮೈಸೂರಿನ ಕಾರ್ಯನಿರ್ವಾಹಕ 
ಸರ್ಕಾರವನ್ನು ನಡೆಸಲು ಸಂಬಂಧಪಟ್ಟ ದಿನಾಂಕದಲ್ಲಿ ಅಧಿಕಾರ ಪಡೆದಿದ್ದ ಪ್ರಾಧಿಕಾರ ಅಥವಾ ವ್ಯಕ್ತಿ ಎಂಬ ಅರ್ಥವಿರತಕ್ಕದ್ದು; 


(ಬಿ) ಸಂವಿಧಾನವು ಪ್ರಾರಂಭವಾದ ತರುವಾಯ ಮಾಡಲಾದ ಅಥವಾ ಮಾಡಬೇಕಾದ ಯಾವುದೇ ಕಾರ್ಯದ ಸಂಬಂಧದಲ್ಲಿ 
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡನ್ನೂ ಒಳಗೊಳ್ಳತಕ್ಕದ್ದು;]' 


1[(16ಎ) “ ಸರ್ಕಾರಿ ಭದ್ರತೆಗಳು” ಎಂಬುದಕ್ಕೆ ಕೇಂದ್ರ ಸರ್ಕಾರದ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಭದ್ರತೆಗಳು ಎಂದು 
ಅರ್ಥವಿರತಕ್ಕದ್ದು. ಆದರೆ ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆ ಮಾಡಲಾದ ಯಾವುದೇ ಮೈಸೂರು ಅಧಿನಿಯಮದಲ್ಲಿ ಮೈಸೂರು 
ರಾಜ್ಯವನ್ನು ಬಿಟ್ಟು ಯಾವುದೇ ರಾಜ್ಯ ಸರ್ಕಾರದ ಭದ್ರತೆಗಳನ್ನು ಇದು ಒಳಗೊಳ್ಳತಕ್ಕದ್ದಲ್ಲ; 


ಕದಾ 


(16ಬಿ) “ಉಚ್ಚ ನ್ಯಾಯಾಲಯ” ಎಂಬುದನ್ನು ಸಿವಿಲ್‌ ವ್ಯವಹರಣೆಗಳಿಗೆ ಸಂಬಂಧಿಸಿದಂತೆ ಅದನ್ನು ಬಳಸಿದಾಗ, [ಕರ್ನಾಟಕ 
ರಾಜ್ಯ]” ದಲ್ಲಿನ (ಸರ್ವೋಚ್ಚ ನ್ಯಾಯಾಲಯವನ್ನು ಒಳಗೊಳ್ಳದ) ಅತ್ಯುಚ್ಚ ಸಿವಿಲ್‌ ಅಪೀಲು ನ್ಯಾಯಾಲಯ ಎಂಬ ಅರ್ಥವಿರತಕ್ಕದ್ದು;]" 


(17) “ಸಿರ ಸ್ವತ್ತು” ಎಂಬುದು ಭೂಮಿ, ಭೂಮಿಯಿಂದ ದೊರಕುವ ಪ್ರಯೋಜನಗಳು, ಮತ್ತು ಭೂಮಿಗೆ ಹೊಂದಿಕೊಂಡಿರುವ 


ವಸ್ತುಗಳು ಅಥವಾ ಭೂಮಿಗೆ ಹೊಂದಿಕೊಂಡಿರುವ ಯಾವುದೇ ವಸ್ತುವಿನೊಂದಿಗೆ ಖಾಯಂ ಆಗಿ ಸೇರಿಕೊಂಡಿರುವ ವಸ್ತುಗಳು - 
ಇವುಗಳನ್ನು ಒಳಗೊಳ್ಳತಕ್ಕದ್ದು ; 


(18) “ಕಾರಾವಾಸ” ಎಂಬುದಕ್ಕೆ ಭಾರತ ದಂಡ ಸಂಹಿತೆಯಲ್ಲಿ ಪರಿಭಾಷಿಸಿರುವಂತೆ ಎರಡರಲ್ಲೊಂದು ಬಗೆಯ ಕಾರಾವಾಸ ಎಂಬ 
ಅರ್ಥವಿರತಕ್ಕದ್ದು; 
೧ 
48ಎ) “ ಭಾರತ ” ಎಂಬುದಕ್ಕೆ ಈ ಕೆಳಕಂಡ ಅರ್ಥವಿರತಕ್ಕದ್ದು,- 


(ಎ) ಭಾರತದ ಆಧಿಪತ್ಯವು ಸ್ಥಾಪನೆಯಾಗುವುದಕ್ಕೆ ಮುಂಚಿನ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ, ಅದು ಹಿಸ್‌ ಮೆಜೆಸ್ಟಿಯ 
ಪ್ರಭುತ್ವಕ್ಕೊಳಪಟ್ಟಿದ್ದ ದೇಶೀಯ ಅರಸರುಗಳ ಎಲ್ಲ ರಾಜ್ಯಕ್ಷೇತ್ರಗಳನ್ನು ಒಳಗೊಂಡ ಬ್ರಿಟೀಷ್‌ ಭಾರತ, ಅಂಥ ದೇಶೀಯ ಅರಸರ 
ಪ್ರಭುತ್ವಕ್ಕೊಳಪಟ್ಟ ಎಲ್ಲ ರಾಜ್ಯ ಕ್ಷೇತ್ರಗಳು ಮತ್ತು ಬುಡಕಟ್ಟು ಪ್ರದೇಶಗಳು; 


(ಬಿ) ಭಾರತದ ಆಧಿಪತ್ಯವು ಸ್ಥಾಪನೆಯಾದ ತರುವಾಯ ಮತ್ತು ಸಂವಿಧಾನದ ಪ್ರಾರಂಭಕ್ಕೆ ಮುಂಚಿನ ಯಾವುದೇ ಅವಧಿಗೆ 
ಸಂಬಂಧಿಸಿದಂತೆ ತತ್ಕಾಲದಲ್ಲಿ ಆ ಆಧಿಪತ್ಯದಲ್ಲಿ ಸೇರಿರುವ ಎಲ್ಲ ರಾಜ್ಯಕ್ಷೇತ್ರಗಳು; ಮತ್ತು 





1950ರ ಅಧಿನಿಯಮ ಸಂಖ್ಯೆ ೩ ರ ಮೂಲಕ ಸೇರಿಸಲಾಗಿದೆ. 

1950ರ ಅಧಿನಿಯಮ ಸಂಖ್ಯೆ ೫ ರ ಮೂಲಕ “ ರೆವಿನ್ಯೂ ವರ್ಷ ” ಎಂಬ ಪದಗಳನ್ನು ಕೆಲವು ಪದಗಳಿಗೆ ಬದಲಾಗಿ ಪ್ರತಿಯೋಜಿಸಲಾಗಿದೆ. 
1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

1953ರ ಅಧಿನಿಯಮ ಸಂಖ್ಯೆ 12ರ ಮೂಲಕ ಸೇರಿಸಲಾಗಿದೆ. 

1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


ಆ ತು UY ಟಬು 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೮೩ 





(ಸಿ) ಭಾರತ ಸಂವಿಧಾನವು ಪ್ರಾರಂಭವಾದ ತರುವಾಯದ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ, ಭಾರತದ ರಾಜ್ಯ ಕ್ಷೇತ್ರದೊಳಗೆ 
ತತ್ಕಾಲದಲ್ಲಿ ಅಡಕವಾಗಿರುವ ಎಲ್ಲ ರಾಜ್ಯಕ್ಷೇತ್ರಗಳು.]" 


ರರು 


(19) “ ನ್ಯಾಯಿಕ ವ್ಯವಹರಣೆ '' ಎಂಬುದಕ್ಕೆ ಸಾಕ್ಷ್ಯವನ್ನು ಕಾನೂನು ಸಮೃತವಾಗಿ ತೆಗೆದುಕೊಳ್ಳಲಾಗಿರುವ ಅಥವಾ 
ತೆಗೆದುಕೊಳ್ಳಬಹುದಾಗಿರುವ ಯಾವುದೇ ವ್ಯವಹರಣೆ ಎಂಬ ಅರ್ಥವಿರತಕ್ಕದ್ದು; 


1[(19ಎ) “ ಕರ್ನಾಟಕ ಅಧಿನಿಯಮ” ಎಂಬುದಕ್ಕೆ 1973ರ ನವೆಂಬರ್‌ 1 ರ ತರುವಾಯ ಸಂವಿಧಾನದ ಅಡಿಯಲ್ಲಿ ಅಂಗೀಕರಿಸಲಾದ 
ಕರ್ನಾಟಕ ರಾಜ್ಯ ವಿಧಾನಮಂಡಲದ ಒಂದು ಅಧಿನಿಯಮ ಎಂಬ ಅರ್ಥವಿರತಕ್ಕದ್ದು ಮತ್ತು ಅದು ಈ ಕೆಳಕಂಡವುಗಳನ್ನು ಒಳಗೊಳ್ಳತಕ್ಕದ್ದು, 


(1) 1956ರ ನವೆಂಬರ್‌ 1ರ ತರುವಾಯ ಸಂವಿಧಾನದ ಅಡಿಯಲ್ಲಿ ಅಂಗೀಕರಿಸಲಾದ ಮೈಸೂರು ರಾಜ್ಯ ವಿಧಾನ ಮಂಡಲದ 
ಒಂದು ಅಧಿನಿಯಮ ; 


(1) ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899 (1899ರ ಕರ್ನಾಟಕ ಅಧಿನಿಯಮ 11) ; 
(111) ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧಿನಿಯಮ, 1884 (1884ರ ಕರ್ನಾಟಕ ಅಧಿನಿಯಮ 1); 
(19ಬಿ) “ ಕರ್ನಾಟಕ” ಎಂಬುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ತತ್ಕಾಲದಲ್ಲಿ ಅಡಕವಾಗಿರುವ ಎಲ್ಲ ಪ್ರದೇಶಗಳು ಎಂಬ ಅರ್ಥವಿರತಕ್ಕದ್ದು;]' 


(20) “ಸ್ಥಳೀಯ ಪ್ರಾಧಿಕಾರ” ಎಂಬುದಕ್ಕೆ ಪೌರ ಅಥವಾ ಸ್ಥಳೀಯ ನಿಧಿಯ ನಿಯಂತ್ರಣ ಅಥವಾ ನಿರ್ವಹಣೆಗೆ ಕಾನೂನು ಸಮತ್ರವಾಗಿ 
ಹಕ್ಕುಳ್ಳ ಅಥವಾ ಸರ್ಕಾರವು ನಿಯಂತ್ರಣ ಅಥವಾ ನಿರ್ವಹಣೆಯನ್ನು ವಹಿಸಿಕೊಟ್ಟ ಒಂದು ಪೌರ ಸಮಿತಿ, ಜಿಲ್ಲಾ ಮಂಡಲಿ, ಬಂದರು 
ಕಮಿಷನರರ ನಿಕಾಯ]” ಅಥವಾ ಇತರ ಪ್ರಾಧಿಕಾರ ಎಂಬ ಅರ್ಥವಿರತಕ್ಕದ್ದು; 


(21) “ ಮ್ಯಾಜಿಸ್ಟ್ರೇಟ್‌ ” ಎಂಬುದು ತತ್ಕಾಲದಲ್ಲಿ ಜಾರಿಯಲ್ಲಿರುವ ದಂಡ ಪ್ರಕ್ರಿಯಾ ಸಂಹಿತೆಯ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟನ ಎಲ್ಲ 
ಅಧಿಕಾರಗಳನ್ನು ಅಥವಾ ಅವುಗಳ ಪೈಕಿ ಯಾವುದೇ ಅಧಿಕಾರವನ್ನು ಚಲಾಯಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳಗೊಳ್ಳತಕ್ಕದ್ದು; 


(22) “ತಿಂಗಳು” ಎಂಬುದಕ್ಕೆ ಬ್ರಿಟಿಷ್‌ ಕ್ಯಾಲೆಂಡರಿಗೆ ಅನುಸಾರವಾಗಿ ಲೆಕ್ಕ ಹಾಕಲಾದ ತಿಂಗಳು ಎಂಬ ಅರ್ಥವಿರತಕ್ಕದ್ದು; 
(23) “ಚರ ಸ್ವತ್ತು” ಎಂಬುದಕ್ಕೆ ಸ್ಲಿರಸ್ಪತ್ತನ್ನು ಬಿಟ್ಟು ಉಳಿದ ಎಲ್ಲ ಬಗೆಯ ಸ್ವತ್ತು ಎಂಬ ಅರ್ಥವಿರತಕ್ಕದ್ದು; 
(24) “ಮೈಸೂರು” ಎಂಬುದಕ್ಕೆ *['[1973ರ ನವೆಂಬರ್‌ 1ನೇ ದಿನಕ್ಕೆ ಮುಂಚೆ ಮೈಸೂರು ರಾಜ್ಯ]' ದಲ್ಲಿ ತತ್ಕಾಲದಲ್ಲಿ ಒಳಗೊಂಡಿರುವ 
2 213 ಆ 
[ಎಲ್ಲ ರಾಜ್ಯಕ್ಷೇತ್ರಗಳು]"]' ಎಂಬ ಅರ್ಥವಿರತಕ್ಕದ್ದು; 
(204ಎ) “ ಮೈಸೂರು ಅಧಿನಿಯಮ” ಎಂಬುದಕ್ಕೆ [XXX],- 


(ಎ) ಸಂವಿಧಾನ (ಏಳನೇ ತಿದ್ದುಪಡಿ) ಅಧಿನಿಯಮ, 1956ರ ಪ್ರಾರಂಭಕ್ಕೆ ಮುಂಚೆ ಸಂವಿಧಾನದ ಅಡಿಯಲ್ಲಿ ಅಂಗೀಕರಿಸಲಾದ 
ಮೈಸೂರು ರಾಜ್ಯ ವಿಧಾನಮಂಡಲದ ಅಧಿನಿಯಮ; 


(ಬಿ) ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆ ಅಂಗೀಕರಿಸಲಾದ ಮೈಸೂರು ರಾಜ್ಯ ವಿಧಾನಮಂಡಲದ ಒಂದು ಅಧಿನಿಯಮ; ಮತ್ತು 


(ಸಿ) ಮೈಸೂರು ಮಹಾರಾಜರು ಸಂವಿಧಾನದ ಪ್ರಾರಂಭಕ್ಕೆ ಮುಂಚೆ ಮಾಡಿದ ಒಂದು ಅಧಿನಿಯಮ, '[ಆದರೆ ಅದರಲ್ಲಿ ಕರ್ನಾಟಕ 
ಸಾಮಾನ್ಯ ಖಂಡಗಳ ಅಧಿನಿಯಮ, 1899 (1899ರ ಕರ್ನಾಟಕ ಅಧಿನಿಯಮ 111) ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧಿನಿಯಮ, 
1884 (1884ರ ಕರ್ನಾಟಕ ಅಧಿನಿಯಮ 1) ಇವು ಒಳಗೊಳ್ಳುವುದಿಲ್ಲ;]']” 

*[(4ಬಿ) “ಅಧಿಸೂಚನೆ” ಎಂದರೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ಒಂದು ಅಧಿಸೂಚನೆ;]" 

(25) “ ಪ್ರಮಾಣ ವಚನ '' ಎಂಬುದು ಪ್ರಮಾಣ ಮಾಡುವ ಬದಲಾಗಿ ಪ್ರತಿಜ್ಞಾವಚನ ಮಾಡಲು ಅಥವಾ ಘೋಷಣೆ 
ಮಾಡಲು ಕಾನೂನು ಅನುಮತಿ ಕೊಟ್ಟಿರುವ ವ್ಯಕ್ತಿಗಳ ಸಂದರ್ಭದಲ್ಲಿ, ಪ್ರತಿಜ್ಞಾವಚನ ಮತ್ತು ಘೋಷಣೆಯನ್ನು ಒಳಗೊಳ್ಳತಕ್ಕದ್ದು. ಡೆ 

(26) “ ಅಪರಾಧ” ಎಂಬುದಕ್ಕೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೇರೆಗೆ ದಂಡನೀಯವಾದ ಯಾವುದೇ 
ಕೃತ್ಯ ಅಥವಾ ಲೋಪ ಎಂಬ ಅರ್ಥವಿರತಕ್ಕದ್ದು; 





1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
2. 1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
3. 1953ರ ಅಧಿನಿಯಮ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

4. 1985ರ ಅಧಿನಿಯಮ ಸಂಖ್ಯೆ 9ರ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 


೧೮೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





1[(26ಎ)“ ಸರ್ಕಾರಿ ರಾಜಪತ್ರ” ಅಥವಾ “ ರಾಜಪತ್ರ” ಎಂಬುದಕ್ಕೆ [ಕರ್ನಾಟಕ ರಾಜಪತ್ರ]” ಎಂಬ ಅರ್ಥವಿರತಕ್ಕದ್ದು;]' 


(2) “ಭಾಗ” ಎಂಬುದಕ್ಕೆ, ಆ ಪದವು ಯಾವ ಅಧಿನಿಯಮದಲ್ಲಿ ಬರುವುದೋ ಆ ಅಧಿನಿಯಮದ ಒಂದು ಭಾಗ ಎಂದು 
ಅರ್ಥವಿರತಕ್ಕದ್ದು; 


1[(27ಎ) “ ಎ ಭಾಗದ ರಾಜ್ಯ” ಎಂಬುದಕ್ಕೆ [ಸಂವಿಧಾನದ (ಏಳನೇ ತಿದ್ದುಪಡಿ) ಅಧಿನಿಯಮ, 1956ಕ್ಕೆ ಮುಂಚೆ ಜಾರಿಯಲ್ಲಿದ್ದಂತೆ]” 
ಸಂವಿಧಾನದ ಮೊದಲನೇ ಅನುಸೂಚಿಯ "ಎ' ಭಾಗದಲ್ಲಿ ತತ್ಕಾಲಕ್ಕೆ ನಿರ್ದಿಷ್ಟಪಡಿಸಿದ ರಾಜ್ಯ ಎಂದು ಅರ್ಥವಿರತಕ್ಕದ್ದು. “ಬ ಭಾಗದ 
ರಾಜ್ಯ” ಎಂಬುದಕ್ಕೆ ಆ ಅನುಸೂಚಿಯ "ಬಿ' ಭಾಗದಲ್ಲಿ ತತ್ಕಾಲಕ್ಕೆ ನಿರ್ದಿಷ್ಟಪಡಿಸಿದ ರಾಜ್ಯ ಎಂದು ಅರ್ಥವಿರತಕ್ಕದ್ದು, ಮತ್ತು “ಸಿ ಭಾಗದ 
ರಾಜ್ಯ” ಎಂಬುದಕ್ಕೆ ಆ ಅನುಸೂಚಿಯ " ಸಿ' ಭಾಗದಲ್ಲಿ ತತ್ಕಾಲಕ್ಕೆ ನಿರ್ದಿಷ್ಟಪಡಿಸಿದ ರಾಜ್ಯ ಅಥವಾ ಸಂವಿಧಾನದ 243 ನೇ ಅನುಚ್ಛೇದದ 
ಉಪಬಂಧಗಳ ಮೇರೆಗೆ ರಾಷ್ಟ್ರಪತಿಯು ತತ್ಕಾಲದಲ್ಲಿ ಆಡಳಿತವನ್ನು ನಿರ್ವಹಿಸುತ್ತಿದ್ದ ರಾಜ್ಯಕ್ಷೇತ್ರ ಎಂದು ಅರ್ಥವಿರತಕ್ಕದ್ದು ;|' 


(28) “ ವ್ಯಕ್ತಿ” ಎಂಬುದು ಅದು ನಿಗಮಿತವಾಗಿ ಅಥವಾ ನಿಗಮಿತವಾಗಿಲ್ಲದ ಯಾವುದೇ ಕಂಪನಿಯನ್ನು ಅಥವಾ ಸಂಸ್ಥೆಯನ್ನು 
ಅಥವಾ ವ್ಯಕ್ತಿಗಳ ನಿಕಾಯವನ್ನು ಒಳಗೊಳ್ಳತಕ್ಕದ್ದು ; 


(29) “ಸಳ” ಎಂಬುದು ಮನೆ, ಕಟ್ಟಡ, ಡೇರೆ ಮತ್ತು ನೌಕೆಯನ್ನು ಸಹ ಒಳಗೊಳ್ಳತಕ್ಕದು; 
[a ಈ ff) ಪ ಛ್‌ 


3[(29ಎ) “ನಿಯಮಿಸಲಾದುದು” ಎಂದರೆ ಈ ಪದವು ಬರುವಂಥ ಅಧಿನಿಯಮದ ಅಡಿಯಲ್ಲಿ ರಚಿಸಲಾದ ನಿಯಮಗಳ ಮೂಲಕ 
ನಿಯಮಿಸಲಾದುದು;] 


(30) “ಸಾರ್ವಜನಿಕರು” ಎಂಬುದು ಸಾರ್ವಜನಿಕರ ಯಾವುದೇ ವರ್ಗ ಅಥವಾ ಯಾವುದೇ ಸಮುದಾಯವನ್ನು ಒಳಗೊಳ್ಳತಕ್ಕದ್ದು; 


31) “ಸಾರ್ವಜನಿಕ ಉಪದ್ರವ” ಎಂಬುದಕ್ಕೆ ಭಾರತ ದಂಡ ಸಂಹಿತೆಯಲ್ಲಿ ಪರಿಭಾಷಿಸಲಾದಂಥ ಸಾರ್ವಜನಿಕ ಉಪದ್ರವ ಎಂದು 
ಅರ್ಥವಿರತಕ್ಕದ್ದು; 


(32) ಒಂದು ದಸ್ತಾವೇಜಿಗೆ ಸಂಬಂಧಿಸಿ ಉಪಯೋಗಿಸಲಾದ “ನೋಂದಾಯಿತ ವಾದುದು” ಎಂಬುದಕ್ಕೆ, 


(ಎ) 1951ರ ಏಪ್ರಿಲ್‌ ಒಂದನೇ ದಿನಕ್ಕೆ ಮುಂಚಿನ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ, ದಸ್ತಾವೇಜುಗಳನ್ನು ನೋಂದಾಯಿಸಲು 
ಮೈಸೂರು ರಾಜ್ಯದಲ್ಲಿ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಮೇರೆಗೆ ನೋಂದಾಯಿತವಾದುದು ಎಂದು ಅರ್ಥವಿರತಕ್ಕದ್ದು; 


(ಬಿ) 1951ರ ಏಪ್ರಿಲ್‌ ಒಂದನೇ ದಿನದಿಂದೀಚಿನ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ, ದಸ್ತಾವೇಜುಗಳನ್ನು ನೋಂದಾಯಿಸಲು 
ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೇರೆಗೆ *[ಭಾರತ]" ದಲ್ಲಿ ನೋಂದಾಯಿತವಾದುದು ಎಂದು ಅರ್ಥವಿರತಕ್ಕದ್ದು; 


3[(32ಎ) “ನಿರಸನ ” ಎಂಬುದು ಬಿಟ್ಟುಬಿಡುವುದನ್ನು ಮತ್ತು ಲೋಪಿಸುವುದನ್ನು ಒಳಗೊಳ್ಳತಕ್ಕದ್ದು;] 
6[(33) 2೦೮೬] 


(34) “ನಿಯಮ” ಎಂಬುದಕ್ಕೆ ಯಾವುದೇ ಅಧಿನಿಯಮಿತಿಯ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಚಿಸಿದ ನಿಯಮ 
ಎಂದು ಅರ್ಥವಿರತಕ್ಕದ್ದು [ಮತ್ತು ಇದು ಯಾವುದೇ ಅಧಿನಿಯಮಿತಿಯ ಮೇರೆಗೆ ನಿಯಮವಾಗಿ ರಚಿಸಲಾದ ವಿನಿಯಮವನ್ನು 
ಒಳಗೊಳ್ಳತಕ್ಕದ್ದು]' 


(35) “ಅನುಸೂಚಿ ” ಎಂಬುದಕ್ಕೆ ಆ ಪದವು ಬರುವ ಅಧಿನಿಯಮದ ಅನುಸೂಚಿ ಎಂದು ಅರ್ಥವಿರತಕ್ಕದ್ದು; 
(36) “ಪ್ರಕರಣ” ಎಂಬುದಕ್ಕೆ ಆ ಪದವು ಬರುವ ಅಧಿನಿಯಮದ ಪ್ರಕರಣ ಎಂದು ಅರ್ಥವಿರತಕ್ಕದ್ದು; 


(47) “ಸಹಿಮಾಡುವುದು” ಎಂಬುದು ಅದರ ವ್ಯಾಕರಣ ವ್ಯತ್ಕಾಸಗಳೊಡನೆ ಮತ್ತು ಸಜಾತೀಯ ಪದಾವಳಿಯೊಂದಿಗೆ, ತನ್ನ 
ಹೆಸರನ್ನು ಬರೆಯಲು ಅಸಮರ್ಥನಾಗಿರುವ ವ್ಯಕ್ತಿಗೆ ಸಂಬಂಧಿಸಿದಂತೆ ವ್ಯಾಕರಣ ವ್ಯತ್ಯಾಸಗಳೊಡನೆ ಮತ್ತು ಸಜಾತೀಯ ಪದಾವಳಿ 
ಯೊಂದಿಗೆ ಗುರುತು ಎಂಬುದನ್ನು ಒಳಗೊಳ್ಳತಕ್ಕದ್ದು; 





1953 ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 

1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1985 ರ ಅಧಿನಿಯಮ ಸಂಖ್ಯೆ 9 ರ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಸೇರಿಸಲಾಗಿದೆ. 

1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 

1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ 33ನೇ ಖಂಡವನ್ನು ಬಿಟ್ಟುಬಿಡಲಾಗಿದೆ. 

1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರ್ಪಡೆ ಮಾಡಲಾಗಿದೆ. 


ANU ತು YN ಣಾ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೮೫ 





(38) “ಮಗ” ಎಂಬುದು ಯಾವ ವ್ಯಕ್ತಿಯ ವೈಯಕ್ತಿಕ ಕಾನೂನು ದತ್ತಕವನ್ನು ಅನುಮತಿಸುವುದೋ ಆ ಯಾವನೇ ವ್ಯಕ್ತಿಯ ಸಂದರ್ಭದಲ್ಲಿ 

ದತ್ತು ಮಗನನ್ನು ಒಳಗೊಳ್ಳತಕ್ಕದ್ದು; 
ಎಬಿ ೧ 

1[2[(38ಎ) “ ರಾಜ್ಯ ” ಎಂಬುದಕ್ಕೆ,- 

(ಎ) ಸಂವಿಧಾನ (ಏಳನೆಯ ತಿದ್ದುಪಡಿ) ಅಧಿನಿಯಮ, 1956ರ ಪ್ರಾರಂಭಕ್ಕೆ ಮುಂಚಿನ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ ಎ 
ಭಾಗದ ರಾಜ್ಯ, ಬಿ ಭಾಗದ ರಾಜ್ಯ ಅಥವಾ ಸಿ ಭಾಗದ ರಾಜ್ಯ ಎಂದು ಅರ್ಥವಿರತಕ್ಕದ್ದು ; ಮತ್ತು 

(ಬಿ) ಅಂಥ ಪ್ರಾರಂಭದ ತರುವಾಯದ ಯಾವುದೇ ಅವಧಿಗೆ ಸಂಬಂಧಿಸಿದಂತೆ, ಸಂವಿಧಾನದ ಒಂದನೇ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ರಾಜ್ಯ ಎಂದು ಅರ್ಥವಿರತಕ್ಕದ್ದು ಮತ್ತು ಅದು ಒಂದು ಒಕ್ಕೂಟ ರಾಜ್ಯಕ್ಷೇತ್ರವನ್ನು ಒಳಗೊಳ್ಳತಕ್ಕದ್ದು;] 

(38ಬಿ) “ ರಾಜ್ಯ ಅಧಿನಿಯಮ ” ಎಂಬುದಕ್ಕೆ ಸಂವಿಧಾನದ ಮೂಲಕ ಸ್ಥಾಪಿತವಾದ ಅಥವಾ ಮುಂದುವರೆದ ರಾಜ್ಯ ವಿಧಾನಮಂಡಲವು 
ರಚಿಸಿದ ಅಧಿನಿಯಮ ಎಂದು ಅರ್ಥವಿರತಕ್ಕದ್ದು; 

2[(38ಸಿ) “ ರಾಜ್ಯ ಸರ್ಕಾರ” ಎಂಬುದಕ್ಕೆ,- 

(ಎ) ಸಂವಿಧಾನವು ಪ್ರಾರಂಭವಾದ ತರುವಾಯ ಮತ್ತು ಸಂವಿಧಾನದ (ಏಳನೇ ತಿದ್ದುಪಡಿ) ಅಧಿನಿಯಮ, 1956ರ ಪ್ರಾರಂಭಕ್ಕೆ 
ಮುಂಚೆ ಮಾಡಲಾದ ಯಾವುದೇ ಕೃತ್ಯಕ್ಕೆ ಸಂಬಂಧಿಸಿದಂತೆ ಮೈಸೂರು ರಾಜ್ಯದ ರಾಜ ಪ್ರಮುಖ ಎಂದು ಅರ್ಥವಿರತಕ್ಕದ್ದು; ಮತ್ತು 


(ಬಿ) ಸಂವಿಧಾನ (ಏಳನೇ ತಿದ್ದುಪಡಿ) ಅಧಿನಿಯಮ, 1956ರ ಪ್ರಾರಂಭದ ತರುವಾಯ [ಮತ್ತು 1973ರ ನವೆಂಬರ್‌ 1ಕ್ಕೆ 
ಮುಂಚೆ] [xx] ಮಾಡಲಾದ ಯಾವುದೇ ಕೃತ್ಯಕ್ಕೆ ಸಂಬಂಧಿಸಿದಂತೆ ಮೈಸೂರು ರಾಜ್ಯದ ರಾಜ್ಯಪಾಲ ಎಂದು ಅರ್ಥವಿರತಕ್ಕದ್ದು ;]° 


3[(ಸಿ) 1973ರ ನವೆಂಬರ್‌ 1ರ ತರುವಾಯ ಮಾಡಲಾದ ಅಥವಾ ಮಾಡಬೇಕಾದ ಯಾವುದೇ ಕೃತ್ಯದ ಸಂಬಂಧದಲ್ಲಿ ಕರ್ನಾಟಕ 
ರಾಜ್ಯದ ರಾಜ್ಯಪಾಲ ಎಂದು ಅರ್ಥವಿರತಕ್ಕದ್ದು;]*] 


(39) “ಉಪ ಪ್ರಕರಣ” ಎಂಬುದಕ್ಕೆ ಆ ಪದವು ಬರುವ ಪ್ರಕರಣದ ಉಪ ಪ್ರಕರಣ ಎಂದು ಅರ್ಥವಿರತಕ್ಕದ್ದು; 


(40) “ಪ್ರಮಾಣ ಮಾಡು” ಎಂಬುದು, ಅದರ ವ್ಯಾಕರಣ ವ್ಯತ್ಕಾಸ ಮತ್ತು ಸಜಾತೀಯ ಪದಾವಳಿಯೊಂದಿಗೆ, ಪ್ರಮಾಣ ಮಾಡುವ 
ಬದಲಾಗಿ ಪ್ರತಿಜ್ಞೆ ಮಾಡಲು ಅಥವಾ ಘೋಷಿಸಲು ಕಾನೂನು ಅನುಮತಿ ಕೊಟ್ಟಿರುವ ವ್ಯಕ್ತಿಗಳ ಸಂದರ್ಭದಲ್ಲಿ, ಪ್ರತಿಜ್ಞಾ ವಚನ ಮತ್ತು 
ಘೋಷಣೆಯನ್ನು ಒಳಗೊಳ್ಳತಕ್ಕದ್ದು; 

2[(40ಎ) “ಒಕ್ಕೂಟ ರಾಜ್ಯಕ್ಷೇತ್ರ'' ಎಂಬುದಕ್ಕೆ ಸಂವಿಧಾನದ ಒಂದನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಲಾದ ಯಾವುದೇ ಒಕ್ಕೂಟ 


ರರು 


ರಾಜ್ಯಕ್ಷೇತ್ರ ಎಂದು ಅರ್ಥವಿರತಕ್ಕದ್ದು ಮತ್ತು ಅದು ಭಾರತದ ರಾಜ್ಯಕ್ಷೇತ್ರದೊಳಗೆ ಸೇರಿದ ಅದರೆ ಆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿಲ್ಲದ 


ರರು 


ಯಾವುದೇ ಇತರ ರಾಜ್ಯಕ್ಷೇತ್ರವನ್ನು ಒಳಗೊಳ್ಳತಕ್ಕದ್ದು; 


(40ಬಿ) “ ನೌಕೆ” ಎಂಬುದು ಯಾವುದೇ ಹಡಗು ಅಥವಾ ದೋಣಿ ಅಥವಾ ನೌಕಾ ಸಂಚಾರದಲ್ಲಿ ಉಪಯೋಗಿಸುವ ಯಾವುದೇ 
ಇತರ ಬಗೆಯ ನೌಕೆಯನ್ನು ಒಳಗೊಳತಕ್ಕದ್ದು;]” 


(41) “ ಮರಣ ಶಾಸನ” ಎಂಬುದು ಮರಣ ಶಾಸನದ ಅನುಬಂಧವನ್ನು ಮತ್ತು ಮರಣಾ ನಂತರ ಸ್ಪತ್ತಿನ ವಿಲೆಗೆ ಸಂಬಂಧಿಸಿದ 
ಪ್ರತಿಯೊಂದು ಸ್ಪಪ್ರೇರಣೆ ಬರಹವನ್ನು ಒಳಗೊಳ್ಳತಕ್ಕದ್ದು ; 


(42) “ಬರಹ”ಕ್ಕೆ ಸಂಬಂಧಿಸಿದ ಪದಾವಳಿಗಳನ್ನು ಅವು ಮುದ್ರಣ, ಕಲ್ಲಚ್ಚು, ಛಾಯಾಚಿತ್ರ ಮತ್ತು ದೃಶ್ಯ ರೂಪದಲ್ಲಿ ಪದಗಳನ್ನು 
ನಿರೂಪಿಸುವ ಅಥವಾ ತದ್ವತ್ತಾಗಿ ಮೂಡಿಸುವ ಇತರ ವಿಧಗಳೆಂದು ಅರ್ಥೈಸತಕ್ಕದ್ದು; 


(43) “ವರ್ಷ” ಎಂಬುದಕ್ಕೆ ಬ್ರಿಟಿಷ್‌ ಕ್ಯಾಲೆಂಡರಿಗನುಸಾರವಾಗಿ ಲೆಕ್ಕ ಹಾಕಲಾಗುವ ವರ್ಷವೆಂದು ಅರ್ಥವಿರತಕ್ಕದ್ದು; 


2[(44) *["ಬೆಳಗಾವಿ ಪ್ರದೇಶ'”]* ಎಂದರೆ ರಾಜ್ಯಗಳ ಪುನರ್ವಿಂಗಡಣೆ ಅಧಿನಿಯಮ, 1956 (1956ರ ಕೇಂದ್ರಾಧಿನಿಯಮ 37) ರ 
7 ನೇ ಪ್ರಕರಣದ (1ನೇ ಉಪ ಪ್ರಕರಣದ (ಬಿ) ಖಂಡದಲ್ಲಿ ನಿರ್ದಿಷ್ಟಪಡಿಸಲಾದ ಪ್ರದೇಶ; 





1. 1953ರ ಅಧಿನಿಯಮ ಸಂಖ್ಯೆ 12ರ ಮೂಲಕ ಸೇರಿಸಲಾಗಿದೆ. 
2. 1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
3. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


೧೮೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





(45) “ಕೊಡಗು ಜಿಲ್ಲೆ” ಎಂದರೆ ರಾಜ್ಯಗಳ ಪುನರ್ವಿಂಗಡಣೆ ಅಧಿನಿಯಮ, 1956 (1956ರ ಕೇಂದ್ರಾಧಿನಿಯಮ 37ರ 7ನೇ 
ಪ್ರಕರಣದ (2ನೇ ಉಪ ಪ್ರಕರಣದಲ್ಲಿ ಹಾಗೆಂದು ಘೋಷಿತವಾಗಿರುವ ಪ್ರದೇಶ; 


(46) '[“ಗುಲ್ಬರ್ಗಾ ಪ್ರದೇಶ”]' ಎಂದರೆ ರಾಜ್ಯಗಳ ಪುನರ್ವಿಂಗಡಣೆ ಅಧಿನಿಯಮ, 1956 (1956ರ ಕೇಂದ್ರಾಧಿನಿಯಮ 37) ರ 
7ನೇ ಪ್ರಕರಣದ (1)ನೇ ಉಪಪ್ರಕರಣದ (ಸಿ) ಖಂಡದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಪ್ರದೇಶ; 


(47) [ಮಂಗಳೂರು ಮತ್ತು ಕೊಳ್ಳೇಗಾಲ ಪ್ರದೇಶ”]! ಎಂದರೆ ರಾಜ್ಯಗಳ ಪುನರ್ವಿಂಗಡಣೆ ಅಧಿನಿಯಮ, 1956 (1956ರ 
ಕೇಂದ್ರಾಧಿನಿಯಮ 37) ರ 7ನೇ ಪ್ರಕರಣದ (1) ನೇ ಉಪ ಪ್ರಕರಣದ (ಡಿ) ಖಂಡದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಪ್ರದೇಶ; 


(48) “ಮೈಸೂರು ಪ್ರದೇಶ” ಎಂದರೆ ರಾಜ್ಯಗಳ ಪುನರ್ವಿಂಗಡಣೆ ಅಧಿನಿಯಮ, 1956ರ (1956ರ ಕೇಂದ್ರಾಧಿನಿಯಮ 37) 7 ನೇ 
ಪ್ರಕರಣದ (1) ನೇ ಉಪ ಪ್ರಕರಣದ (ಎ) ಖಂಡದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಪ್ರದೇಶ.]' 


4. ಹಿಂದಿನ ಅಧಿನಿಯಮಿತಿಗಳಿಗೆ ಮೇಲೆ ಹೇಳಿದ ಪರಿಭಾಷೆಗಳ ಅನ್ವಯ:- ಈ ಕೆಳಕಂಡ ಪದಗಳಿಗೆ ಮತ್ತು ಅಭಿವ್ಯಕ್ತಿಗಳಿಗೆ 
ಎಂದರೆ, “ಶಪಥ ಪತ್ರ ”, “ಬ್ಯಾರಿಸ್ಟರ್‌”, “ಬ್ರಿಟಿಷ್‌ ಭಾರತ”, 3["'"ಉಚ್ಚ ನ್ಯಾಯಾಲಯ”, “ಜಿಲ್ಲಾ ನ್ಯಾಯಾಧೀಶ”, “ತಂದೆ”, 
“ಸಿರ ಸ್ವತ್ತು”, “ಕಾರಾವಾಸ ”, “ಮ್ಯಾಜಿಸ್ಟ್ರೇಟ್‌”, “ತಿಂಗಳು”, “ಚರ ಸ್ವತ್ತು”, “ಪ್ರಮಾಣ ವಚನ”, “ ವ್ಯಕ್ತಿ”, “ ಪ್ರಕರಣ”, “ಮಗಗ, 
“ ಪ್ರಮಾಣ ಮಾಡು”, “ ಮರಣ ಶಾಸನ” ಮತ್ತು “ ವರ್ಷ” ಇವುಗಳಿಗೆ 3ನೇ ಪ್ರಕರಣದಲ್ಲಿರುವ ಪರಿಭಾಷೆಗಳು, ವಿಷಯಕ್ಕೆ ಅಥವಾ 
ಸಂದರ್ಭಕ್ಕೆ ವಿರುದ್ಧವಾದುದು ಏನಾದರೂ ಇದ್ದ ಹೊರತು, 1868ರ ಜನವರಿ ಮೂರನೇ ದಿನಾಂಕದ ತರುವಾಯ ಮಾಡಲಾದ ಎಲ್ಲ 
ಅಧಿನಿಯಮಿತಿಗಳಿಗೆ ಅನ್ವಯವಾಗತಕ್ಕದ್ದು. 


3[4ಎ. ಕೆಲವು ಅಧಿನಿಯಮಿತಿಗಳಿಗೆ ಬರುವ "ರಾಜ್ಯ' ಮತ್ತು " ಮೈಸೂರು ರಾಜ್ಯ' ಎಂಬ ಪದಾವಳಿಗಳ ಪರಿಭಾಷೆ:- 
1956ರ ನವೆಂಬರ್‌ ಮೊದಲನೇ ದಿನದಿಂದ '[ಮತ್ತು 1973ರ ನವೆಂಬರ್‌ 1ನೇ ದಿನದವರೆಗೆ], 3ನೇ ಪ್ರಕರಣದ (12) ನೇ ಖಂಡದಲ್ಲಿ 
ಪರಿಭಾಷಿಸಲಾದ ಪ್ರತಿಯೊಂದು ಅಧಿನಿಯಮಿತಿಯಲ್ಲಿ ಬರುವ "ರಾಜ್ಯ' ಮತ್ತು " ಮೈಸೂರು ರಾಜ್ಯ' ಎಂಬ ಪದಾವಳಿಗಳಿಗೆ (ಆ 
ಪದಾವಳಿಗಳಿಗೆ ರಾಜ್ಯಕ್ಷೇತ್ರ ಅಥವಾ ಪ್ರದೇಶವನ್ನು ಉಲ್ಲೇಖಿಸುವಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, ತತ್ಕಾಲದಲ್ಲಿ 
ಮೈಸೂರು ರಾಜ್ಯದಲ್ಲಿ ಒಳಗೊಂಡಿರುವ ಎಲ್ಲ ರಾಜ್ಯಕ್ಷೇತ್ರಗಳೆಂಬ ಅರ್ಥವಿರತಕ್ಕದ್ದು.]' 


1[4ಬಿ. ಕೆಲವು ಅಧಿನಿಯಮಿತಿಗಳಲ್ಲಿ ಬರುವ "ರಾಜ್ಯ' ಮತ್ತು "ಕರ್ನಾಟಕ ರಾಜ್ಯ' ಎಂಬ ಪದಾವಳಿಗಳ ಪರಿಭಾಷೆ:- 
1973ರ ನವೆಂಬರ್‌ ಮೊದಲನೇ ದಿನದಿಂದ ಜಾರಿಗೆ ಬರುವಂತೆ, 3ನೇ ಪ್ರಕರಣದ (12)ನೇ ಖಂಡದಲ್ಲಿ ಪರಿಭಾಷಿಸಲಾದಂಥ ಪ್ರತಿಯೊಂದು 
ಅಧಿನಿಯಮಿತಿಯಲ್ಲಿನ "ರಾಜ್ಯ' ಮತ್ತು “ಕರ್ನಾಟಕ ರಾಜ್ಯ' ಎಂಬ ಪದಾವಳಿಗಳು ರಾಜ್ಯಕ್ಷೇತ್ರ ಅಥವಾ ಪ್ರದೇಶಕ್ಕೆ ಉಲ್ಲೇಖಿಸುವಲ್ಲಿ, 
ಅವುಗಳಿಗೆ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, ಕರ್ನಾಟಕ ರಾಜ್ಯದಲ್ಲಿ ತತ್ಕಾಲದಲ್ಲಿ ಇರುವ ಎಲ್ಲ ರಾಜ್ಯಕ್ಷೇತ್ರಗಳೆಂಬ 
ಅರ್ಥವಿರತಕ್ಕದ್ದು.]' 


ಅರ್ಥಾನ್ವಯದ ಸಾಮಾನ್ಯ ನಿಯಮಗಳು 


5. ಅಧಿನಿಯಮಿತಿಯು ಜಾರಿಗೆ ಬರುವುದು:- [(0) [ಯಾವುದೇ ಮೈಸೂರು ಅಧಿನಿಯಮವು ಅಥವಾ ಕರ್ನಾಟಕ 
ಅಧಿನಿಯಮವು]' ಒಂದು ನಿರ್ದಿಷ್ಟ ದಿನದಂದು ಜಾರಿಗೆ ಬರುವುದೆಂದು ಹೇಳಿರದಿದ್ದರೆ, ಅದು,- 


( ಸಂವಿಧಾನವು ಪ್ರಾರಂಭವಾಗುವುದಕ್ಕೆ ಮುಂಚೆ ರಚಿಸಲಾದ ಮೈಸೂರು ಅಧಿನಿಯಮಗಳ ಸಂದರ್ಭದಲ್ಲಿ, ಮಹಾರಾಜರ 
ಸಮತಿಯನ್ನು ಪಡೆದ ದಿನದಂದು ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು; 

(1) ಸಂವಿಧಾನವು ಪ್ರಾರಂಭವಾದ ತರುವಾಯ ಮತ್ತು ಮೈಸೂರು ಸಾಮಾನ್ಯ ಖಂಡಗಳ (ತಿದ್ದುಪಡಿ) ಅಧಿನಿಯಮ, 1953 
ಪ್ರಾರಂಭವಾಗುವುದಕ್ಕೆ ಮುಂಚೆ ರಚಿಸಲಾದ ಮೈಸೂರು ಅಧಿನಿಯಮದ ಸಂದರ್ಭದಲ್ಲಿ, ರಾಜಪ್ರಮುಖನ ಅಥವಾ ಸಂದರ್ಭವು 
ಅಗತ್ಯಪಡಿಸಬಹುದಾದಂತೆ ರಾಷ್ಟ್ರಪತಿಯ ಸಮತಿ ಪಡೆದ ದಿನದಂದು ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು ; 

(iii) ಮೈಸೂರು ಸಾಮಾನ್ಯ ಖಂಡಗಳ(ತಿದ್ದುಪಡಿ) ಅಧಿನಿಯಮ, 1953 ಪ್ರಾರಂಭವಾದ ತರುವಾಯ [ಮತ್ತು ಸಂವಿಧಾನ (ಏಳನೇ 
ತಿದ್ದುಪಡಿ) ಅಧಿನಿಯಮ, 1956 ಪ್ರಾರಂಭವಾಗುವುದಕ್ಕೆ ಮುಂಚೆ]' ರಚಿಸಲಾದ ಮೈಸೂರು ಅಧಿನಿಯಮದ ಸಂದರ್ಭದಲ್ಲಿ, ಅದಕ್ಕೆ 





1. 1973ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


2. 1930ರ ಅಧಿನಿಯಮ ಸಂಖ್ಯೆ X11 ರ ಮೂಲಕ “ಮುಖ್ಯ ನ್ಯಾಯಾಲಯ” ಎಂಬ ಪದಕ್ಕೆ ಬದಲಾಗಿ “ಉಚ್ಚ ನ್ಯಾಯಾಲಯ” ಎಂಬ ಪದವನ್ನು 
ಪ್ರತಿಯೋಜಿಸಲಾಗಿದೆ. 


3. 1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
4. 1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೮೭ 





ರಾಜಪ್ರಮುಖನ ಅಥವಾ ಸಂದರ್ಭವು ಅಗತ್ಯಪಡಿಸಬಹುದಾದಂತೆ ರಾಷ್ಟ್ರಪತಿಯ ಸಮತಿಯನ್ನು ಪಡೆದು ರಾಜಪತ್ರದಲ್ಲಿ ಮೊದಲು 
ಪ್ರಕಟವಾದ ದಿನಾಂಕದಂದು [ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು ;]'1" 


1[(11) [ಕರ್ನಾಟಕ ಅಧಿನಿಯಮದ ಸಂದರ್ಭದಲ್ಲಿ] ಅದಕ್ಕೆ ರಾಜ್ಯಪಾಲನ ಅಥವಾ ಸಂದರ್ಭವು ಅಗತ್ಯಪಡಿಸಬಹುದಾದಂತೆ 
ರಾಷ್ಟ್ರಪತಿಯ ಸಮೃತಿಯನ್ನು ಪಡೆದು ರಾಜಪತ್ರದಲ್ಲಿ ಮೊದಲು ಪ್ರಕಟವಾದ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು.]' 


(2) ತದ್ದಿರುದ್ದವಾದುದನ್ನು ವ್ಯಕ್ತಪಡಿಸಿದ ಹೊರತು, ಅಧಿನಿಯಮವು ಪ್ರಾರಂಭವಾಗುವ ದಿನದ ಹಿಂದಿನ ದಿನವು ಮುಗಿದ ಕೂಡಲೇ 
ಜಾರಿಗೆ ಬರುವುದೆಂದು ಅರ್ಥ್ಯಸತಕ್ಕದ್ದು. 

3[(3) (1ನೇ ಉಪ ಪ್ರಕರಣದ (11)ನೇ ಖಂಡದಲ್ಲಿ [ಅಥವಾ (11)ನೇ ಖಂಡ]' ದಲ್ಲಿ ಉಲ್ಲೇಖಿಸಲಾದ ಪ್ರತಿಯೊಂದು 
ಅಧಿನಿಯಮದಲ್ಲಿ, ರಾಜಪತ್ರದಲ್ಲಿ ಅದನ್ನು ಪ್ರಕಟಿಸಿದ ದಿನಾಂಕವನ್ನು, ಅಧಿನಿಯಮದ ಶೀರ್ಷಿಕೆಯ ಮೇಲಾಗಲೀ ಅಥವಾ ಕೆಳಗಾಗಲೀ 
ಮುದ್ರಿಸತಕ್ಕದ್ದು ಮತ್ತು ಅದು, ಆ ಅಧಿನಿಯಮದ ಒಂದು ಭಾಗವಾಗಿರತಕ್ಕದ್ದು.]' 


6. ನಿರಸನದ ಪರಿಣಾಮ:- ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ಈ ಅಧಿನಿಯಮ ಅಥವಾ [ಯಾವುದೇ 
ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ” ವು ಇಲ್ಲಿಯವರೆಗೆ ಮಾಡಲಾದ ಅಥವಾ ಇನ್ನು ಮುಂದೆ ಮಾಡಲಾಗುವ 
ಯಾವುದೇ ಅಧಿನಿಯಮಿತಿಯನ್ನು ನಿರಸನಗೊಳಿಸಿದಲ್ಲಿ, ಬೇರೆ ಉದ್ದೇಶವು ಕಂಡು ಬಂದ ಹೊರತು, ಆ ನಿರಸನವು,- 


(ಎ) ನಿರಸನವು ಪರಿಣಾಮಕಾರಿಯಾಗುವ ಕಾಲದಲ್ಲಿ ಜಾರಿಯಲ್ಲಿರದ ಅಥವಾ ಅಸ್ತಿತ್ವದಲ್ಲಿರದ ಯಾವುದನ್ನೂ 
ಪುನರುಜ್ಜೀವನಗೊಳಿಸತಕ್ಕದ್ದಲ್ಲ; ಅಥವಾ 

(ಬಿ) ಹಾಗೆ ನಿರಸನಗೊಂಡ ಯಾವುದೇ ಅಧಿನಿಯಮಿತಿಯ ಅಥವಾ ಅದರ ಮೇರೆಗೆ ಕ್ರಮಬದ್ಧವಾಗಿ ಮಾಡಲಾದ ಅಥವಾ 
ಮಾಡಲೆಡೆಗೊಟ್ಟ ಯಾವುದೇ ಕಾರ್ಯದ ಪೂರ್ವಜಾರಿಯನ್ನು ಬಾಧಿಸತಕ್ಕದ್ದಲ್ಲ; ಅಥವಾ 


ಕದಾ 
(ಸಿ) ಹಾಗೆ ನಿರಸಿತವಾದ ಯಾವುದೇ ಅಧಿನಿಯಮಿತಿಯ ಮೇರೆಗೆ ಆರ್ಜಿಸಲಾದ, ಪ್ರಾಪ್ತವಾದ ಅಥವಾ ವಹಿಸಲಾದ 
ಯಾವುದೇ ಹಕ್ಕು, ವಿಶೇಷಾಧಿಕಾರ, ಬಾಧ್ಯತೆ ಅಥವಾ ಹೊಣೆಗಾರಿಕೆಯನ್ನು ಬಾಧಿಸತಕ್ಕದ್ದಲ್ಲ ಬ, ಅಥವಾ 


(ಡಿ) ಹಾಗೆ ನಿರಸನವಾದ ಯಾವುವೇ ಅಧಿನಿಯಮಿತಿಗಳ ವಿರುದ್ಧ ಮಾಡಲಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದಂತೆ, 
ಗುರಿಯಾದ ಯಾವುದೇ ದಂಡ, ಮುಟ್ಟುಗೋಲು ಅಥವಾ ಶಿಕ್ಷೆಯನ್ನು ಬಾಧಿಸತಕ್ಕದ್ದಲ್ಲ ಬ, ಅಥವಾ 


(ಇ) ಮೇಲೆ ಹೇಳಿದಂಥ ಯಾವುದೇ ಹಕ್ಕು, ವಿಶೇಷಾಧಿಕಾರ, ಬಾಧ್ಯತೆ, ಹೊಣೆಗಾರಿಕೆ, ದಂಡ, ಮುಟ್ಟುಗೋಲು ಅಥವಾ ಶಿಕ್ಷೆಗೆ 
ಸಂಬಂಧಿಸಿದ ಯಾವುದೇ ತನಿಖೆ, ಕಾನೂನು ವ್ಯವಹರಣೆ ಅಥವಾ ಪರಿಹಾರೋಪಾಯವನ್ನು ಬಾಧಿಸತಕ್ಕದ್ದಲ್ಲ; ಮತ್ತು ನಿರಸನಗೊಳಿಸುವ 
ಅಧಿನಿಯಮವನ್ನು ಅಂಗೀಕರಿಸಿಲ್ಲದಿದ್ದರೆ ಹೇಗೋ ಹಾಗೆ ಅಂಥ ಯಾವುದೇ ತನಿಖೆಯನ್ನು, ಕಾನೂನು ವ್ಯವಹರಣೆಯನ್ನು ಅಥವಾ 
ಪರಿಹಾರೋಪಾಯವನ್ನು ನಡೆಸಬಹುದು, ಮುಂದುವರೆಸಬಹುದು ಅಥವಾ ಜಾರಿಗೆ ತರಬಹುದು ಮತ್ತು ಅಂಥ ಯಾವುದೇ ದಂಡ, 
ಮುಟ್ಟುಗೋಲು ಅಥವಾ ಶಿಕ್ಷೆಯನ್ನು ವಿಧಿಸಬಹುದು. 


1[6ಎ. ಅಧಿನಿಯಮದಲ್ಲಿ ಪಾಠದ ತಿದ್ದುಪಡಿ ಮಾಡುವ ಅಧಿನಿಯಮಿತಿಯ ನಿರಸನ:- ಈ ಅಧಿನಿಯಮದ ಪ್ರಾರಂಭದ 
ತರುವಾಯ ಮಾಡಲಾದ [ಯಾವುದೇ ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ” ವು, ಯಾವುದೇ ವಿಷಯವನ್ನು 
ಸ್ಪಷ್ಟವಾಗಿ ಲೋಪಿಸುವ ಮೂಲಕ, ಸೇರಿಸುವ ಮೂಲಕ ಅಥವಾ ಪ್ರತಿಯೋಜಿಸುವ ಮೂಲಕ ಯಾವುದೇ ಅಧಿನಿಯಮದ ಪಾಠವನ್ನು 
ತಿದ್ದುಪಡಿ ಮಾಡುವ ಯಾವುದೇ ಅಧಿನಿಯಮಿತಿಯನ್ನು ನಿರಸನಗೊಳಿಸಿದಲ್ಲಿ, ಆಗ, ಬೇರೆ ಉದ್ದೇಶವು ಕಂಡುಬಂದ ಹೊರತು, ಹಾಗೆ 
ನಿರಸಿತವಾದ ಮತ್ತು ಅಂಥ ನಿರಸನದ ಕಾಲದಲ್ಲಿ ಜಾರಿಯಲ್ಲಿದ್ದ ಅಧಿನಿಯಮಿತಿಯು ಮಾಡಿದ ಅಂಥ ಯಾವುದೇ ತಿದ್ದುಪಡಿಯು 
ಮುಂದುವರೆಯುವುದನ್ನು ಅಂಥ ನಿರಸನವು ಬಾಧಿಸತಕ್ಕದ್ದಲ್ಲ.]" 

7. ನಿರಸನಗೊಳಿಸಲಾದ ಅಧಿನಿಯಮಿತಿಗಳ ಪುನರುಜ್ಜೀವನ:- ಈ [ಯಾವುದೇ ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ 
ಅಧಿನಿಯಮ]? ದಲ್ಲಿ, ಪೂರ್ಣವಾಗಿ ಅಥವಾ ಭಾಗಶಃ ನಿರಸನಗೊಳಿಸಲಾದ ಯಾವುದೇ ಅಧಿನಿಯಮಿತಿಯನ್ನು ಪೂರ್ಣವಾಗಿಯಾಗಲಿ 
ಅಥವಾ ಭಾಗಶಃವಾಗಿಯಾಗಲಿ ಪುನರುಜ್ಜೀವನಗೊಳಿಸುವ ಉದ್ದೇಶಕ್ಕಾಗಿ, ಆ ಉದ್ದೇಶವನ್ನು ಸ್ಪಷ್ಟವಾಗಿ ನಿರೂಪಿಸುವುದು ಅವಶ್ಯವಾಗಿರತಕ್ಕದ್ದು. 

() ಈ ಪ್ರಕರಣವು 1868ರ ಜನವರಿ ಮೂರನೇ ದಿನಾಂಕದ ತರುವಾಯ ಮಾಡಲಾದ ಎಲ್ಲಾ ಅಧಿನಿಯಮಿತಿಗಳಿಗೂ 
ಅನ್ವಯವಾಗುತ್ತದೆ. 





1956ರ ಮೈಸೂರು ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1973 ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರ್ಪಡೆ ಮಾಡಲಾಗಿದೆ. 

1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 


ಬಾಟಾ ಬ ಡ್ರಾ 


೧೮೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





8. ನಿರಸನಗೊಳಿಸಲಾದ ಅಧಿನಿಯಮಿತಿಗಳಿಗೆ ಮಾಡಿದ ಉಲ್ಲೇಖಗಳನ್ನು ಅರ್ಥೈಸುವುದು:- ಈ ಅಧಿನಿಯಮವು ಅಥವಾ 
ಈ ಅಧಿನಿಯಮ ಪ್ರಾರಂಭವಾದ ತರುವಾಯ ರಚಿಸಲಾದ [ಯಾವುದೇ ಮೈಸೂರು ಅಧಿನಿಯಮವು ಅಥವಾ ಕರ್ನಾಟಕ ಅಧಿನಿಯಮವು]! 
ಹಿಂದಿನ ಯಾವುದೇ ಅಧಿನಿಯಮಿತಿಯ ಯಾವುದೇ ಉಪಬಂಧವನ್ನು ನಿರಸನಗೊಳಿಸಿದರೆ ಅಥವಾ ಮಾರ್ಪಾಟು ಮಾಡಿ ಅಥವಾ 
ಮಾರ್ಪಾಟಿಲ್ಲದೆ ಪುನಃ ಅಧಿನಿಯಮಿಸಿದರೆ, ಆಗ ಬೇರೆ ಉದ್ದೇಶವು ಕಂಡು ಬಂದ ಹೊರತು, ಹಾಗೆ ನಿರಸನಗೊಳಿಸಲಾದ ಉಪಬಂಧದ 
ಬಗ್ಗೆ ಯಾವುದೇ ಇತರ ಅಧಿನಿಯಮಿತಿಯಲ್ಲಿರುವ ಅಥವಾ ಯಾವುದೇ ಲಿಖಿತದಲ್ಲಿರುವ ಉಲ್ಲೇಖಗಳನ್ನು ಹಾಗೆ ಪುನಃ ಅಧಿನಿಯಮಿಸಲಾದ 
ಉಪಬಂಧದ ಬಗೆಗಿನ ಉಲ್ಲೇಖಗಳು ಎಂದು ಅರ್ಥೈಸತಕ್ಕದ್ದು. 


9. ಕಾಲದ ಪ್ರಾರಂಭ ಮತ್ತು ಮುಕ್ತಾಯ:- (1) ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ '[ಯಾವುದೇ 
ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ]' ದಲ್ಲಿ ಹಲವಾರು ದಿನಗಳ ಸರಣಿಯಲ್ಲಿ ಅಥವಾ ಯಾವುದೇ ಇತರ 
ಕಾಲಾವಧಿಯಲ್ಲಿ ಮೊದಲ ದಿನವನ್ನು ಬಿಟ್ಟುಬಿಡುವ ಉದ್ದೇಶಕ್ಕಾಗಿ " ಇಂದ ' ಎಂಬುದನ್ನು ಉಪಯೋಗಿಸಿದರೆ ಮತ್ತು ಹಲವಾರು 
ದಿನಗಳ ಸರಣಿಯಲ್ಲಿ ಅಥವಾ ಯಾವುದೇ ಇತರ ಕಾಲಾವಧಿಯಲ್ಲಿ ಕೊನೆಯ ದಿನವನ್ನು ಸೇರಿಸಿಕೊಳ್ಳುವ ಉದ್ದೇಶಕ್ಕಾಗಿ " ವರೆಗೆ ' 
ಎಂಬುದನ್ನು ಉಪಯೋಗಿಸಿದರೆ ಸಾಕಷ್ಟಾಗತಕ್ಕದ್ದು. 


() ಈ ಪ್ರಕರಣವು 1868ರ ಜನವರಿ ಮೂರನೇ ದಿನಾಂಕದ ತರುವಾಯ ರಚಿಸಲಾದ ಎಲ್ಲ ಅಧಿನಿಯಮಿತಿಗಳಿಗೂ ಅನ್ವಯವಾಗುತ್ತದೆ. 


10. ಕಾಲವನ್ನು ಲೆಕ್ಕಹಾಕುವುದು:- ಈ ಅಧಿನಿಯಮದ ಪ್ರಾರಂಭದ ತರುವಾಯ ರಚಿಸಲಾದ ಯಾವುದೇ ಮೈಸೂರು ಅಧಿನಿಯಮ 
ಅಥವಾ ಕರ್ನಾಟಕ ಅಧಿನಿಯಮ]' ದ ಮೂಲಕ, ಒಂದು ನಿರ್ದಿಷ್ಟ ದಿನದಂದು ಅಥವಾ ನಿಯಮಿಸಲಾದ ಕಾಲಾವಧಿಯೊಳಗೆ ಯಾವುದೇ 
ನ್ಯಾಯಾಲಯದಲ್ಲಿ ಅಥವಾ ಕಚೇರಿಯಲ್ಲಿ ಯಾವುದೇ ಕೃತ್ಯವನ್ನು ಮಾಡಬೇಕೆಂದು ಅಥವಾ ಯಾವುದೇ ವ್ಯವಹರಣೆಯನ್ನು ಕೈಗೊಳ್ಳಬೇಕೆಂದು 
ನಿರ್ದೇಶಿಸಿದ್ದರೆ, ಅಥವಾ ಮಾಡಲು ಅಧವಾ ಕೈಗೊಳ್ಳಲು ಅವಕಾಶ ಕೊಟ್ಟಿದ್ದರೆ, ಆಗ, ಅ ದಿನದಂದು ಅಥವಾ ನಿಯಮಿಸಲಾದ 
ಕಾಲಾವಧಿಯ ಕೊನೆಯ ದಿನದಂದು ನ್ಯಾಯಾಲಯವು ಅಥವಾ ಕಚೇರಿಯು ಮುಚ್ಚಿದ್ದರೆ, ನ್ಯಾಯಾಲಯವು ಅಥವಾ ಕಚೇರಿಯು 
ತೆರೆದಿರುವ ತರುವಾಯದ ದಿನದಂದು ಅದನ್ನು ಮಾಡಿದರೆ ಅಥವಾ ಕೈಗೊಂಡರೆ ಆ ಕೃತ್ಯವನ್ನು ಅಥವಾ ಆ ವ್ಯವಹರಣೆಯನ್ನು ಯುಕ್ತ 
ಕಾಲದಲ್ಲಿ ಮಾಡಲಾಗಿದೆಯೆಂದು ಅಥವಾ ಕೈಗೊಳ್ಳಲಾಗಿದೆಯೆಂದು ಪರಿಗಣಿಸತಕ್ಕದ್ದು: 


ಪರಂತು, ಈ ಪ್ರಕರಣದಲ್ಲಿರುವುದು ಯಾವುದೂ, [ಭಾರತ ಕಾಲಪರಿಮಿತಿ ಅಧಿನಿಯಮ, 19081 ಅನ್ವಯಿಸುವ ಯಾವುದೇ 
ಕೃತ್ಯ ಅಥವಾ ವ್ಯವಹರಣೆಗೆ ಅನ್ವಯಿಸತಕ್ಕದ್ದಲ್ಲ. 


11. ದೂರಗಳ ಅಳತೆ:- ಈ ಅಧಿನಿಯಮದ ಪ್ರಾರಂಭದ ತರುವಾಯ ರಚಿಸಲಾದ [ಯಾವುದೇ ಮೈಸೂರು ಅಧಿನಿಯಮ 
ಅಥವಾ ಕರ್ನಾಟಕ ಅಧಿನಿಯಮ]' ದ ಉದ್ದೇಶಕ್ಕಾಗಿ ಯಾವುದೇ ದೂರವನ್ನು ಅಳೆಯುವಲ್ಲಿ ಬೇರೆ ಉದ್ದೇಶವು ಕಂಡು ಬಂದ ಹೊರತು, 
ಸಮತಲ ಕ್ಷೇತ್ರದ ಮೇಲೆ ಸರಳ ರೇಖೆಯಲ್ಲಿ ಅಳೆಯತಕ್ಕದ್ದು. 


12. ಅಧಿನಿಯಮಿತಿಗಳ ಮೇರೆಗೆ ಪ್ರಮಾಣಾನುಸಾರ ಶುಲ್ಕವನ್ನು ತೆಗೆದು ಕೊಳ್ಳುವುದು:- ಈಗ ಜಾರಿಯಲ್ಲಿರುವ ಅಥವಾ 
ಇನ್ನು ಮುಂದೆ ಜಾರಿಗೆ ಬರುವ ಯಾವುದೇ ಅಧಿನಿಯಮಿತಿಯ ಮೂಲಕ ತೂಕ, ಅಳತೆ ಅಥವಾ ಬೆಲೆಗೆ ಅನುಸಾರವಾಗಿ ಯಾವುದೇ 
ವಸ್ತುವಿನ ಅಥವಾ ವಾಣಿಜ್ಯ ಸರಕಿನ ನೀಡಲಾದ ಯಾವುದೇ ಪ್ರಮಾಣದ ಮೇಲೆ ಯಾವುದೇ ಸೀಮಾಶುಲ್ಕ ಅಥವಾ ಅಬ್ಕಾರಿ ಶುಲ್ಕವನ್ನು 
ಅಥವಾ ಅದೇ ಸ್ವರೂಪದ ಯಾವುದೇ ಶುಲ್ಕವನ್ನು ವಿಧಿಸಬೇಕಾದರೆ, ಅದೇ ದರದ ಪ್ರಕಾರ ಅದಕ್ಕಿಂತ ಹೆಚ್ಚಿನ ಅಥವಾ ಕಡಿಮೆಯ 
ಪ್ರಮಾಣದ ಮೇಲೆ ಆ ಶುಲ್ಕವನ್ನು ವಿಧಿಸತಕ್ಕದ್ದು. 


13. ಲಿಂಗ ಮತ್ತು ವಚನ:- ವಿಷಯಕ್ಕೆ ಅಥವಾ ಸಂದರ್ಭಕ್ಕೆ ವಿರುದ್ಧವಾದುದು ಏನಾದರೂ ಇದ್ದ ಹೊರತು, ಎಲ್ಲ 
ಅಧಿನಿಯಮಿತಿಗಳಲ್ಲಿ 


(1) ಪುಲ್ಲಿಂಗದ ಅರ್ಥಕೊಡುವ ಪದಗಳು ಸ್ತ್ರೀಲಿಂಗವನ್ನು ಒಳಗೊಳ್ಳುವುದೆಂದು ತಿಳಿಯತಕ್ಕದ್ದು; ಮತ್ತು 
(2) ಏಕವಚನದಲ್ಲಿರುವ ಪದಗಳು ಬಹುವಚನವನ್ನು, ಬಹುವಚನದಲ್ಲಿರುವ ಪದಗಳು ಏಕವಚನವನ್ನು ಒಳಗೊಳ್ಳತಕ್ಕ . 
ಅಧಿಕಾರಗಳು ಮತ್ತು ಕಾರ್ಯಕರ್ತರು 


14. ಪ್ರದಾನಮಾಡಲಾದ ಅಧಿಕಾರಗಳನ್ನು ಕಾಲಕಾಲಕ್ಕೆ ಚಲಾಯಿಸ ಬೇಕಾಗಿರುವುದು:- ಈ ಅಧಿನಿಯಮವು ಪ್ರಾರಂಭವಾದ 
ತರುವಾಯ ರಚಿಸಲಾದ [ಯಾವುದೇ ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ]'ದ ಮೂಲಕ [xx] ಯಾವುದೇ 
ಅಧಿಕಾರವನ್ನು ಪ್ರದಾನ ಮಾಡಲಾಗಿದ್ದಲ್ಲಿ, ಸಂದರ್ಭವು ಅಗತ್ಯಪಡಿಸಿದಂತೆ ಕಾಲಕಾಲಕ್ಕೆ ಆ ಅಧಿಕಾರವನ್ನು ಚಲಾಯಿಸಬಹುದು. 





1. 1973 ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
2. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 
3. 1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ “ ಆ ಸರ್ಕಾರಕ್ಕೆ ” ಎಂಬ ಪದಗಳನ್ನು ಬಿಟ್ಟುಬಿಡಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೮೯ 





15. ನೇಮಕ ಮಾಡುವ ಅಧಿಕಾರವು ಪದನಿಮಿತ್ತವಾಗಿ ನೇಮಕ ಮಾಡುವ ಅಧಿಕಾರವನ್ನು ಒಳಗೊಳ್ಳುವುದು:- ಯಾವುದೇ 
ಸ್ಥಾನವನ್ನು ಭರ್ತಿ ಮಾಡಲು ಅಥವಾ ಯಾವುದೇ ಪ್ರಕಾರ್ಯವನ್ನು ನಿರ್ವಹಿಸಲು ಯಾರೇ ವ್ಯಕ್ತಿಯನ್ನು ನೇಮಕ ಮಾಡುವ ಅಧಿಕಾರವನ್ನು 
ಯಾವುದೇ ಅಧಿನಿಯಮಿತಿಯು ಪ್ರದಾನ ಮಾಡಿದ್ದಲ್ಲಿ ಬ್ಲ, ಅನ್ಯಥಾ ಸ್ಪಷ್ಟವಾಗಿ ಉಪಬಂಧಿಸಿದ ಹೊರತು, ಅಂಥ ಯಾವುದೇ ನೇಮಕವನ್ನು 
ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ಮಾಡಿದ್ದರೆ, ಅ ಪದದ ಹೆಸರಿನಿಂದ ಅಥವಾ ಅವನ ಪದದ ಕಾರಣದಿಂದಾಗಿ 
ನೇಮಕವನ್ನು ಮಾಡಬಹುದು. 


16. ನೇಮಕ ಮಾಡುವ ಅಧಿಕಾರವು ಅಮಾನತುಗೊಳಿಸುವ ಅಥವಾ ವಜಾ ಮಾಡುವ ಅಧಿಕಾರವನ್ನು ಒಳಗೊಂಡಿರುವುದು:- 
ಯಾವುದೇ ಅಧಿನಿಯಮದ ಮೂಲಕ ಯಾವುದೇ ನೇಮಕವನ್ನು ಮಾಡಲು ಅಧಿಕಾರವನ್ನು ಪ್ರದಾನ ಮಾಡಿರುವಲ್ಲಿ ಬೇರೆ ಉದ್ದೇಶವು 
ಕಂಡುಬಂದ ಹೊರತು ನೇಮಕವನ್ನು ಮಾಡಲು 1[ತತ್ಕಾಲದಲ್ಲಿ]' ಅಧಿಕಾರವುಳ್ಳ ಪ್ರಾಧಿಕಾರವು, [ತಾನೇ ಅಥವಾ ಇತರ ಯಾವುದೇ 
ಪ್ರಾಧಿಕಾರವು ನೇಮಕ ಮಾಡಿದ ಯಾರೇ ವ್ಯಕ್ತಿಯನ್ನು, ]' ಆ ಅಧಿಕಾರವನ್ನು ಚಲಾಯಿಸಿ ಅಮಾನತ್ತಿನಲ್ಲಿಡಲು ಅಥವಾ ವಜಾ ಮಾಡಲು 
ಸಹ ಅಧಿಕಾರ ಹೊಂದಿರತಕ್ಕದ್ದು. 


17. ಪ್ರಕಾರ್ಯಕರ್ತರ ಬದಲಿ:- ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ *[ಯಾವುದೇ ಮೈಸೂರು 
ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ] ದಲ್ಲಿ ಒಂದು ಅಧಿಕಾರ ಪದದ ಪ್ರಕಾರ್ಯಗಳನ್ನು ತತ್ಕಾಲದಲ್ಲಿ ನಿರ್ವಹಿಸುತ್ತಿರುವ 
ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಹಲವು ವ್ಯಕ್ತಿಗಳಿಗೆ ಒಂದು ಕಾನೂನು ಅನ್ವಯಿಸುತ್ತದೆಂದು ಸೂಚಿಸುವ ಉದ್ದೇಶಕ್ಕಾಗಿ, ಆ ಸಮಯದಲ್ಲಿ 
ಪ್ರಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಅಧಿಕಾರಿಯು ಅಥವಾ ಸಾಮಾನ್ಯವಾಗಿ ಆ ಪ್ರಕಾರ್ಯಗಳನ್ನು ನಿರ್ವಹಿಸುವ ಅಧಿಕಾರ ಪದದ 
ಹೆಸರನ್ನು ಹೇಳಿದರೆ ಸಾಕಷ್ಟಾಗತಕ್ಕದ್ದು. 


(2) ಈ ಪ್ರಕರಣವು 1868 ರ ಜನವರಿ ಮೂರನೇ ದಿನಾಂಕದ ತರುವಾಯ ರಚಿಸಲಾದ ಎಲ್ಲ ಅಧಿನಿಯಮಿತಿಗಳಿಗೂ ಅನ್ವಯಿಸುತ್ತದೆ. 


18. ಉತ್ತರಾಧಿಕಾರಿಗಳು:- (1) ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ 3[ಯಾವುದೇ ಮೈಸೂರು 
ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ] ದಲ್ಲಿ ಕಾರ್ಯಕರ್ತರ ಅಥವಾ ಶಾಶ್ವತ ಉತ್ತರಾಧಿಕಾರವಿರುವ ನಿಗಮಗಳ 
ಉತ್ತರಾಧಿಕಾರಿಗಳಿಗೆ ಯಾವುದೇ ಕಾನೂನು ಸಂಬಂಧಿಸಿರುವುದನ್ನು ಸೂಚಿಸುವ ಉದ್ದೇಶಕ್ಕಾಗಿ, ಆ ಕಾರ್ಯಕರ್ತರು ಅಥವಾ ನಿಗಮಗಳಿಗೆ 
ಆ ಕಾನೂನಿಗಿರುವ ಸಂಬಂಧವನ್ನು ವ್ಯಕ್ತಗೊಳಿಸಿದರೆ ಸಾಕಷ್ಟಾಗತಕ್ಕದ್ದು. 


() ಈ ಪ್ರಕರಣವು 1868ರ ಜನವರಿ ಮೂರನೇ ದಿನಾಂಕದ ತರುವಾಯ ರಚಿಸಲಾದ ಎಲ್ಲ ಅಧಿನಿಯಮಿತಿಗಳಿಗೂ ಸಹ 
ಅನ್ವಯವಾಗುತ್ತದೆ. 


19. ಕಚೇರಿ ಮುಖ್ಯಸ್ಥ ಮತ್ತು ಅಧೀನರು:- (1) ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ 3[ಯಾವುದೇ 
ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ] ದಲ್ಲಿ ಕಚೇರಿಯ ಮುಖ್ಯಸ್ಥ ಅಥವಾ ವರಿಷ್ಠನಿಗೆ ಸಂಬಂಧಿಸಿದ ಕಾನೂನು, 
ಅವರ ಸ್ಥಾನದಲ್ಲಿ ಆ ಪದದ ಕರ್ತವ್ಯಗಳನ್ನು ಕಾನೂನುಬದ್ಧವಾಗಿ ನೆರವೇರಿಸುತ್ತಿರುವ ಉಪಅಧಿಕಾರಿಗಳಿಗೂ ಅಥವಾ ಅವರ ಅಧೀನರಿಗಳಿಗೂ 
ಅನ್ವಯಿಸತಕ್ಕದ್ದೆಂದು ವ್ಯಕ್ತಗೊಳಿಸುವ ಉದ್ದೇಶಕ್ಕಾಗಿ, ಆ ವರಿಷ್ಠಾಧಿಕಾರಿಯ ಕರ್ತವ್ಯವನ್ನು ನಿಯಮಿಸಿದರೆ ಸಾಕಷ್ಟಾಗತಕ್ಕದ್ದು. 


(2) ಈ ಪ್ರಕರಣವು, 1868ರ ಜನವರಿ ಮೂರನೇ ದಿನಾಂಕದ ತರುವಾಯ ರಚಿಸಲಾದ ಎಲ್ಲ ಅಧಿನಿಯಮಿತಿಗಳಿಗೂ ಅನ್ವಯವಾಗುತ್ತದೆ. 


ಅಧಿನಿಯಮಿತಿಗಳ ಮೇರೆಗೆ ಮಾಡಲಾದ ಆದೇಶಗಳು, ನಿಯಮಗಳು, ಇತ್ಯಾದಿಗಳಿಗೆ ಸಂಬಂಧಿಸಿದ 
ಉಪಬಂಧಗಳು 


20. ಅಧಿನಿಯಮಿತಿಗಳ ಮೇರೆಗೆ ಹೊರಡಿಸಲಾದ ಆದೇಶಗಳು, ಇತ್ಯಾದಿಗಳ ಅರ್ಥಾನ್ವಯ:- ಯಾವುದೇ '(ಅಧಿಸೂಚನೆ,]' 
ಆದೇಶ, ಯೋಜನೆ, ನಿಯಮ, ನಮೂನೆ ಅಥವಾ ಉಪವಿಧಿಯನ್ನು ಹೊರಡಿಸಲು ಯಾವುದೇ ಅಧಿನಿಯಮಿತಿಯ ಮೂಲಕ ಅಧಿಕಾರವನ್ನು 
ಪ್ರದಾನ ಮಾಡಿದ್ದಲ್ಲಿ, ಆ '[ಅಧಿಸೂಚನೆ,]' ಆದೇಶ, ಯೋಜನೆ, ನಿಯಮ, ನಮೂನೆ ಅಥವಾ ಉಪವಿಧಿಯಲ್ಲಿ ಉಪಯೋಗಿಸಿದ 
ಪದಾವಳಿಗಳಿಗೆ, ಅದನ್ನು ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ಮಾಡಲಾಗಿದ್ದರೆ, ವಿಷಯಕ್ಕೆ ಅಥವಾ ಸಂದರ್ಭಕ್ಕೆ ವಿರುದ್ಧವಾದುದು 
ಏನಾದರೂ ಇದ್ದ ಹೊರತು, ಅಧಿಕಾರವನ್ನು ಪ್ರದಾನ ಮಾಡುವ ಅಧಿನಿಯಮಿತಿಯಲ್ಲಿ ಅವುಗಳಿಗೆ ಇರುವ ಅರ್ಥಗಳೇ ಅನುಕ್ರಮವಾಗಿ 
ಇರತಕ್ಕದ್ದು. 





1. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 
2. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 
3. 1973 ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


೧೯೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





21. ಅಧಿಸೂಚನೆಗಳು, ಆದೇಶಗಳು, ನಿಯಮಗಳು ಅಥವಾ ಉಪವಿಧಿಗಳನ್ನು ಮಾಡುವ ಅಧಿಕಾರವು ಅವುಗಳಿಗೆ 
ಸೇರಿಸುವ, ತಿದ್ದುಪಡಿ ಮಾಡುವ, ಅವುಗಳನ್ನು ವ್ಯತ್ಯಾಸಗೊಳಿಸುವ ಅಥವಾ ರದ್ದು ಮಾಡುವ ಅಧಿಕಾರವನ್ನು ಒಳಗೊಳ್ಳುವುದು:- 
1[ಅಧಿಸೂಚನೆಗಳು,]' ಆದೇಶಗಳು, ನಿಯಮಗಳು ಅಥವಾ ಉಪವಿಧಿಗಳನ್ನು ಹೊರಡಿಸಲು]? ಯಾವುದೇ ಅಧಿನಿಯಮಿತಿಯು 
ಅಧಿಕಾರವನ್ನು ಪ್ರದಾನ ಮಾಡಿದಲ್ಲಿ, ಆ ಅಧಿಕಾರವು ಹಾಗೆ [ಹೊರಡಿಸಲಾದ] '[ಅಧಿಸೂಚನೆಗಳು,]' ಆದೇಶಗಳು, ವಿನಿಯಮಗಳು 
ಅಥವಾ ಉಪವಿಧಿಗಳಿಗೆ ಏನನ್ನಾದರೂ ಸೇರಿಸಲು, ಅವುಗಳನ್ನು ತಿದ್ದುಪಡಿ ಮಾಡಲು, ವ್ಯತ್ಯಾಸಗೊಳಿಸಲು ಅಥವಾ ರದ್ದುಮಾಡಲು 
ಅಂಥದೇ ರೀತಿಯಲ್ಲಿ ಚಲಾಯಿಸಬಹುದಾದ ಅಧಿಕಾರವನ್ನು ಒಳಗೊಳ್ಳುತ್ತದೆ ಮತ್ತು ಆ ಅಧಿಕಾರವು ಅದೇ ರೀತಿಯ ಸಮತಿ ಮತ್ತು 
ಷರತ್ತುಗಳು, ಯಾವುವಾದರೂ ಇದ್ದರೆ, ಅವುಗಳಿಗೆ ಒಳಪಟ್ಟಿರುತ್ತದೆ. 


22. ಅಧಿನಿಯಮಿತಿಯನ್ನು ಅಂಗೀಕಾರ ಮಾಡಿದ ಮತ್ತು ಅದರ ಪ್ರಾರಂಭದ ನಡುವಣ ಅವಧಿಯಲ್ಲಿ ನಿಯಮಗಳನ್ನು 
ಅಥವಾ ಉಪವಿಧಿಗಳನ್ನು ರಚಿಸುವುದು ಅಥವಾ ಆದೇಶಗಳನ್ನು ಹೊರಡಿಸುವುದು:- ಅಂಗೀಕಾರ ಮಾಡಿದ ಕೂಡಲೇ ಜಾರಿಗೆ 
ಬರಬೇಕಾಗಿಲ್ಲದ ಯಾವುದೇ ಅಧಿನಿಯಮಿತಿಯ ಮೂಲಕ, ಅಧಿನಿಯಮಿತಿಯ ಅನ್ವಯಕ್ಕೆ ಸಂಬಂಧಿಸಿದಂತೆ ಅಥವಾ ಯಾವುದೇ 
ನ್ಯಾಯಾಲಯ ಅಥವಾ ಕಛೇರಿಯ ಸ್ಥಾಪನೆಗೆ ಸಂಬಂಧಿಸಿದಂತೆ ಅಥವಾ ಅದರ ಮೇರೆಗೆ ಯಾರೇ ನ್ಯಾಯಾಧೀಶ ಅಥವಾ ಅಧಿಕಾರಿಯನ್ನು 
ನೇಮಕ ಮಾಡುವುದಕ್ಕೆ ಸಂಬಂಧಿಸಿದಂತೆ ಅಥವಾ ಆ ಅಧಿನಿಯಮದ ಮೇರೆಗೆ ಮಾಡಬೇಕಾದ ಯಾವುದೇ ಕೃತ್ಯವನ್ನು ಯಾವ ವ್ಯಕ್ತಿಯು 
ಮಾಡಬೇಕು ಅಥವಾ ಯಾವ ಕಾಲದಲ್ಲಿ ಮಾಡಬೇಕು ಅಥವಾ ಯಾವ ಸ್ಥಳದಲ್ಲಿ ಮಾಡಬೇಕು ಅಹವಾ ಯಾವ ರೀತಿಯಲ್ಲಿ ಮಾಡಬೇಕು 
ಅಥವಾ ಹಾಗೆ ಮಾಡಲಾದುದಕ್ಕೆ ಎಷ್ಟು ಫೀಜು ಕೊಡುವುದು ಇವುಗಳಿಗೆ ಸಂಬಂಧಿಸಿ ಆ ಅಧಿಕಾರವನ್ನು ಆ ಅಧಿನಿಯಮಿತಿಯನ್ನು 
ಅಂಗೀಕರಿಸಿದ ತರುವಾಯ ಯಾವುದೇ ಕಾಲದಲ್ಲಿ ಚಲಾಯಿಸಬಹುದು; ಆದರೆ ಹಾಗೆ ಮಾಡಲಾದ ಅಥವಾ ಹೊರಡಿಸಲಾದ ನಿಯಮಗಳು, 
ಉಪವಿಧಿಗಳು ಅಥವಾ ಆದೇಶಗಳು ಆ ಅಧಿನಿಯಮಿತಿಯು ಪ್ರಾರಂಭವಾಗುವವರೆಗೆ ಪರಿಣಾಮಕಾರಿಯಾಗತಕ್ಕದ್ದಲ್ಲ. 


23. ಪೂರ್ವ ಪ್ರಕಟಣೆಯ ತರುವಾಯ ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸುವುದಕ್ಕೆ ಅನ್ವಯಿಸುವ 
ಉಪಬಂಧಗಳು:- ಯಾವುದೇ ಅಧಿನಿಯಮದ ಮೂಲಕ ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ಪೂರ್ವ ಪ್ರಕಟಣೆಯ ತರುವಾಯ 
ಮಾಡತಕ್ಕದ್ದೆಂಬ ಷರತ್ತಿಗೆ ಒಳಪಟ್ಟು, ಆ ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸಲು ಅಧಿಕಾರವನ್ನು ಕೊಡಬೇಕೆಂದು 
ವ್ಯಕ್ತಪಡಿಸಿರುವಲ್ಲಿ, ಈ ಕೆಳಕಂಡ ಉಪಬಂಧಗಳು ಅನ್ವಯಿಸತಕ್ಕದ್ದು, ಎಂದರೆ:- 


(1) ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸಲು ಅಧಿಕಾರ ಹೊಂದಿರುವ ಪ್ರಾಧಿಕಾರವು ಅವುಗಳನ್ನು ಮಾಡುವುದಕ್ಕೆ 
ಮುಂಚೆ, ಅವುಗಳಿಂದ ಬಾಧಿತರಾಗುವ ಸಂಭವವಿರುವ ವ್ಯಕ್ತಿಗಳ ತಿಳಿವಳಿಕೆಗಾಗಿ, ಉದ್ದೇಶಿಸಲಾದ ನಿಯಮಗಳ ಅಥವಾ ಉಪವಿಧಿಗಳ 
ಕರಡನ್ನು ಪ್ರಕಟಿಸತಕ್ಕದ್ದು ; 


(2) ಆ ಪ್ರಾಧಿಕಾರವು ಸಾಕಷ್ಟೆಂದು ಭಾವಿಸುವಂಥ ರೀತಿಯಲ್ಲಿ ಅಥವಾ ಪೂರ್ವ ಪ್ರಕಟಣೆಗೆ ಸಂಬಂಧಿಸಿದ ಷರತ್ತು ಸರ್ಕಾರವು 
ನಿಯಮಿಸುವಂಥ ರೀತಿಯಲ್ಲಿ ಇರಬೇಕೆಂದು ಅಗತ್ಯಪಡಿಸಿದರೆ, ಹಾಗೆ ಪ್ರಕಟಣೆಯನ್ನು ಮಾಡತಕ್ಕದ್ದು ; 


(3) ಕರಡಿನ ಜೊತೆಗೆ, ಆ ಕರಡನ್ನು ಯಾವ ದಿನಾಂಕದಂದು ಅಥವಾ ದಿನಾಂಕದ ತರುವಾಯ ಪರಿಶೀಲನೆಗೆ 
ತೆಗೆದುಕೊಳ್ಳಲಾಗುವುದೆಂಬುದನ್ನು ನಿರ್ದಿಷ್ಟಪಡಿಸುವ ಒಂದು ನೋಟೀಸನ್ನು ಪ್ರಕಟಿಸತಕ್ಕದ್ದು ; 


(4) ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸುವ ಅಧಿಕಾರ ಹೊಂದಿರುವ ಪ್ರಾಧಿಕಾರವು ಮತ್ತು ಆ ನಿಯಮಗಳನ್ನು 
ಅಥವಾ ಉಪವಿಧಿಗಳನ್ನು ಇನ್ನೊಂದು ಪ್ರಾಧಿಕಾರದ ಮಂಜೂರಾತಿ, ಅನುಮೋದನೆ ಅಥವಾ ಸಹಮತದೊಂದಿಗೆ ರಚಿಸಬೇಕಾದಲ್ಲಿ, ಆ 
ಪ್ರಾಧಿಕಾರವೂ ಸಹ, ಹಾಗೆ ನಿರ್ದಿಷ್ಟಪಡಿಸಲಾದ ದಿನಾಂಕಕ್ಕೆ ಮುಂಚೆ ಅಂಥ ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ರಚಿಸಲು 
ಅಧಿಕಾರ ಹೊಂದಿರುವ ಪ್ರಾಧಿಕಾರಕ್ಕೆ, ಕರಡಿಗೆ ಸಂಬಂಧಿಸಿದಂತೆ ಯಾರೇ ವ್ಯಕ್ತಿಯಿಂದ ಬರಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ 
ಸಲಹೆಯನ್ನು ಪರಿಶೀಲಿಸತಕ್ಕದ್ದು; 


(5) ನಿಯಮಗಳನ್ನು ಅಥವಾ ಉಪವಿಧಿಗಳನ್ನು ಪೂರ್ವ ಪ್ರಕಟಣೆಯ ತರುವಾಯ ರಚಿಸಲು ಇರುವ ಅಧಿಕಾರವನ್ನು ಚಲಾಯಿಸಿ 
ರಚಿಸಲಾಗಿದೆಯೆಂದು ಹೇಳಲಾದ ನಿಯಮ ಅಥವಾ ಉಪವಿಧಿಯನ್ನು ರಾಜಪತ್ರದಲ್ಲಿ ಪ್ರಕಟಿಸುವುದು, ಆ ನಿಯಮವನ್ನು ಅಥವಾ 
ಉಪವಿಧಿಯನ್ನು ಕ್ರಮಬದ್ಧವಾಗಿ ರಚಿಸಲಾಗಿದೆಯೆಂಬುದರ ಬಗ್ಗೆ ನಿರ್ಣಾಯಕ ರುಜುವಾತಾಗಿರತಕ್ಕದ್ದು. 


24. ನಿರಸನಗೊಳಿಸಲಾದ ಮತ್ತು ಪುನಃ ಅಧಿನಿಯಮಿಸಲಾದ ಅಧಿನಿಯಮಿತಿಗಳ ಮೇರೆಗೆ ಹೊರಡಿಸಲಾದ ಆದೇಶ, 
ಇತ್ಯಾದಿಗಳ ಮುಂದುವರಿಕೆ:- ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ಯಾವುದೇ ಅಧಿನಿಯಮಿತಿಯನ್ನು 
ನಿರಸನಗೊಳಿಸಲಾಗಿದ್ದಲ್ಲಿ ಮತ್ತು ಮಾರ್ಪಾಟು ಮಾಡಿ ಅಥವಾ ಮಾರ್ಪಾಟಿಲ್ಲದೆ ಪುನ: ಅಧಿನಿಯಮಿಸಲಾಗಿದ್ದಲ್ಲಿ, ಆಗ, ಅನ್ಯಥಾ 
ವ್ಯಕ್ತವಾಗಿ ಉಪಬಂಧಿಸಿದ್ದ ಹೊರತು, ನಿರಸನಗೊಳಿಸಲಾದ ಅಧಿನಿಯಮಿತಿಯ ಮೇರೆಗೆ '!ಮಾಡಲಾದ]' ಯಾವುದೇ [ನೇಮಕ]! 





1. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 
2. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಪ್ರತಿಯೋಜಿಸಲಾಗಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೮, ೨೦೦೪ ೧೯೧ 





ಅಥವಾ ಹೊರಡಿಸಲಾದ ಯಾವುದೇ '[ಅಧಿಸೂಚನೆ]' ಆದೇಶ ಅಥವಾ '[ರಚಿಸಲಾದ]' ಯಾವುದೇ ಯೋಜನೆ, ನಿಯಮ, ನಮೂನೆ 
ಅಥವಾ ಉಪವಿಧಿಯು, ಪುನಃ ಅಧಿನಿಯಮಿಸಲಾದ ಉಪಬಂಧಗಳಿಗೆ ಅದು ಅಸಂಗತವಾಗದಿರುವಷ್ಟರ ಮಟ್ಟಿಗೆ ಜಾರಿಯಲ್ಲಿರುವುದು 
ಮುಂದುವರಿಯತಕ್ಕದ್ದು ಮತ್ತು ಹಾಗೆ ಪುನಃ ಅಧಿನಿಯಮಿಸಲಾದ ಉಪಬಂಧಗಳ ಮೇರೆಗೆ '[ಮಾಡಿದ]' ಯಾವುದೇ '[ನೇಮಕ]' 
ಅಥವಾ ಹೊರಡಿಸಿದ ಯಾವುದೇ '[ಅಧಿಸೂಚನೆ,]' ಆದೇಶ ಅಥವಾ '[ರಚಿಸಲಾದ]' ಯಾವುದೇ ಯೋಜನೆ, ನಿಯಮ, ನಮೂನೆ 
ಅಥವಾ ಉಪವಿಧಿಯ ಮೂಲಕ ಅದನ್ನು ರದ್ದುಗೊಳಿಸಿದ ಹೊರತು ಮತ್ತು ರದ್ದುಗೊಳಿಸುವವರೆಗೆ ಅದನ್ನು ಹಾಗೆ ಪುನಃ ಅಧಿನಿಯಮಿಸಲಾದ 
ಉಪಬಂಧಗಳ ಮೇರೆಗೆ ![ಮಾಡಲಾಗಿದೆಯೆಂದು ಅಥವಾ]' ಹೊರಡಿಸಲಾಗಿದೆಯೆಂದು ಅಥವಾ ರಚಿಸಲಾಗಿದೆಯೆಂದು ಭಾವಿಸತಕ್ಕದ್ದು. 


ಸಂಕೀರ್ಣ 


25. ಜುಲ್ಮಾನೆಗಳ ವಸೂಲಿ:- ಭಾರತ ದಂಡ ಸಂಹಿತೆಯ 63 ರಿಂದ 70 ರವರೆಗಿನ ಪ್ರಕರಣಗಳು ಮತ್ತು ಜುಲಾನೆಗಳನ್ನು 
ವಿಧಿಸುವ ಸಲುವಾಗಿ ವಾರೆಂಟು ಹೊರಡಿಸುವುದಕ್ಕೆ ಮತ್ತು ಅದನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ತತ್ಕಾಲದಲ್ಲಿ ಜಾರಿಯಲ್ಲಿರುವ 
ದಂಡ ಪ್ರಕ್ರಿಯಾ ಸಂಹಿತೆಯ ಉಪಬಂಧಗಳು, ಯಾವುದೇ ಅಧಿನಿಯಮಿತಿ, ನಿಯಮ ಅಥವಾ ಉಪವಿಧಿಯಲ್ಲಿ ತದ್ವಿರುದ್ಧವಾದ ವ್ಯಕ್ತ 
ಉಪಬಂಧವಿದ್ದ ಹೊರತು, ಆ ಅಧಿನಿಯಮಿತಿ, ನಿಯಮ ಅಥವಾ ಉಪವಿಧಿಯ ಮೇರೆಗೆ ವಿಧಿಸಲಾದ ಎಲ್ಲಾ ಜುಲ್ದಾನೆಗಳಿಗೂ 
ಅನ್ವಯವಾಗತಕ್ಕದ್ದು. 

26. ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಧಿನಿಯಮಿತಿಗಳ ಮೇರೆಗೆ ದಂಡನೀಯವಾದ ಅಪರಾಧಗಳಿಗೆ ಸಂಬಂಧಿಸಿದ 
ಉಪಬಂಧ:- ಎಸಗಿದ ಒಂದು ಕೃತ್ಯ ಅಥವಾ ಲೋಪವು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಧಿನಿಯಮಿತಿಗಳ ಮೇರೆಗೆ 
ಅಪರಾಧವಾಗಿದ್ದಲ್ಲಿ, ಆಗ, ಅಪರಾಧಿಯು ಎರಡರಲ್ಲೊಂದರ ಮೇರೆಗೆ ಅಥವಾ ಆ ಅಧಿನಿಯಮಿತಿಗಳಲ್ಲಿ ಯಾವುದಾದರೂ ಒಂದರ 
ಮೇರೆಗೆ ಕಾನೂನು ವ್ಯವಹರಣೆಗೆ ಗುರಿಯಾಗತಕ್ಕದ್ದು ಮತ್ತು ದಂಡಿತನಾಗತಕ್ಕದ್ದು, ಆದರೆ, ಒಂದೇ ಅಪರಾಧಕ್ಕಾಗಿ ಎರಡು ಬಾರಿ 
ದಂಡನೆಗೆ ಗುರಿಯಾಗತಕ್ಕದ್ದಲ್ಲ. 


27. ಅಂಚೆಯ ಮೂಲಕ ಜಾರಿ ಎಂಬುದರ ಅರ್ಥ:- ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ 
ಯಾವುದೇ 2[ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮವು ಯಾವುದೇ ದಸ್ತಾವೇಜನ್ನು ಅಂಚೆಯ ಮೂಲಕ ಜಾರಿ 
ಮಾಡಲು ಅಧಿಕೃತಗೊಳಿಸಿದ್ದಲ್ಲಿ ಅಥವಾ ಅಗತ್ಯಪಡಿಸಿದ್ದಲ್ಲಿ “ಜಾರಿ ಮಾಡತಕ್ಕದ್ದು” ಎಂಬ ಪದಾವಳಿಯನ್ನಾಗಲಿ, ಅಥವಾ “ಕೊಡತಕ್ಕದ್ದು” 
ಅಥವಾ “ಕಳುಹಿಸತಕ್ಕದ್ದು? ಎಂಬ ಪದಾವಳಿಗಳಲ್ಲಿ ಯಾವುದನ್ನಾದರೂ ಅಥವಾ ಇನ್ನಾವುದೇ ಪದಾವಳಿಗಳಲ್ಲಿ ಯಾವುದನ್ನಾದರೂ 
ಅಥವಾ ಇನ್ನಾವುದೇ ಪದಾವಳಿಯನ್ನು ಉಪಯೋಗಿಸಿರಲಿ, ಬೇರೆಯ ಉದ್ದೇಶವು ಕಂಡು ಬಂದ ಹೊರತು, ದಸ್ತಾವೇಜನ್ನು ಒಳಗೊಂಡಿರುವ 
ಪತ್ರವನ್ನು ಸರಿಯಾಗಿ ವಿಳಾಸ ಬರೆದು ಪೂರ್ವ ಸಂದಾಯ ಮಾಡಿ ನೋಂದಾಯಿತ ಅಂಚೆಯಲ್ಲಿ ಕಳುಹಿಸುವ ಮೂಲಕ ಜಾರಿ 
ಮಾಡಲಾಗಿದೆಯೆಂದು ಭಾವಿಸತಕ್ಕದ್ದು ಮತ್ತು ತದ್ವಿರುದ್ಧವಾಗಿ ರುಜುವಾತಾದ ಹೊರತು, ಅಂಚೆಯ ಸಾಮಾನ್ಯ ರೀತಿಯಲ್ಲಿ ಅದು ಯಾವ 
ಕಾಲದಲ್ಲಿ ಬಟವಾಡೆಯಾಗುತ್ತಿತ್ತೋ ಆ ಕಾಲದಲ್ಲಿಯೇ ಜಾರಿ ಮಾಡಲಾಗಿದೆಯೆಂದು ಭಾವಿಸತಕ್ಕದ್ದು. 


28. ಅಧಿನಿಯಮಿತಿಗಳನ್ನು ಉದಾಹರಿಸುವುದು:- (1) ಯಾವುದೇ ಅಧಿನಿಯಮಿತಿಯಲ್ಲಿ ಮತ್ತು ಯಾವುದೇ ಅಧಿನಿಯಮಿತಿಯ 
ಮೇರೆಗೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ರಚಿಸಲಾದ ಯಾವುದೇ ನಿಯಮ, ಉಪವಿಧಿ, ಲಿಖಿತ ಅಥವಾ ದಸ್ತಾವೇಜಿನಲ್ಲಿ ಯಾವುದೇ 
ಅಧಿನಿಯಮಿತಿಯನ್ನು ಅದಕ್ಕೆ ಕೊಡಲಾದ ಹೆಸರು ಅಥವಾ ಚಿಕ್ಕ ಹೆಸರು (ಯಾವುದಾದರೂ ಇದ್ದರೆ) ಅದನ್ನು ಅಥವಾ ಅದರ ಸಂಖ್ಯೆಯನ್ನು 
ಮತ್ತು ವರ್ಷವನ್ನು ಉಲ್ಲೇಖಿಸುವುದರ ಮೂಲಕ ಉದಾಹರಿಸಬಹುದು ಮತ್ತು ಒಂದು ಅಧಿನಿಯಮಿತಿಯಲ್ಲಿನ ಯಾವುದೇ ಉಪಬಂಧವನ್ನು, 
ಆ ಉಪಬಂಧವು ಇರುವ ಪ್ರಕರಣ ಅಥವಾ ಉಪಪ್ರಕರಣವನ್ನು ಉಲ್ಲೇಖಿಸುವ ಮೂಲಕ ಉದಾಹರಿಸಬಹುದು. 


(2) ಈ ಅಧಿನಿಯಮದಲ್ಲಿ ಮತ್ತು ಈ ಅಧಿನಿಯಮವು ಪ್ರಾರಂಭವಾದ ತರುವಾಯ ರಚಿಸಲಾದ (ಯಾವುದೇ ಮೈಸೂರು 
ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ]? ದಲ್ಲಿ ಇರುವ ಇನ್ನೊಂದು ಅಧಿನಿಯಮಿತಿಯ ಭಾಗದ ವಿವರಣೆ ಅಥವಾ 
ಉದಾಹರಣೆಯನ್ನು ಬೇರೆಯ ಉದ್ದೇಶವು ಕಂಡುಬಂದ ಹೊರತು, ವಿವರಣೆ ಅಥವಾ ಉದಾಹರಣೆಯಲ್ಲಿರುವ ಭಾಗದ ಆರಂಭವೆಂದು 
ಮತ್ತು ಕೊನೆಯೆಂದು ಹೇಳಲಾದ ಅಥವಾ ಉಲ್ಲೇಖಿಸಲಾದ ಪದ, ಪ್ರಕರಣ ಅಥವಾ ಇತರ ಭಾಗವನ್ನು ಅದು ಒಳಗೊಳ್ಳುವುದೆಂದು 
ಅರ್ಥೈಸತಕ್ಕದ್ದು. 


29. ಹಿಂದಿನ ಅಧಿನಿಯಮಿತಿ, ನಿಯಮ ಮತ್ತು ಉಪವಿಧಿಗಳನ್ನು ಉಳಿಸುವುದು:- ಈ ಅಧಿನಿಯಮದ ಪ್ರಾರಂಭದ 
ತರುವಾಯ ರಚಿಸಲಾದ ಅಧಿನಿಯಮಿತಿಗಳ, ನಿಯಮಗಳ ಅಥವಾ ಉಪವಿಧಿಗಳ ಅರ್ಥಾನ್ವಯಕ್ಕೆ ಸಂಬಂಧಿಸಿದ ಈ ಅಧಿನಿಯಮದ 
ಉಪಬಂಧಗಳು, ಈ ಅಧಿನಿಯಮದ ಪ್ರಾರಂಭಕ್ಕೆ ಮುಂಚೆ ಮಾಡಲಾದ ಯಾವುದೇ ಅಧಿನಿಯಮಿತಿ, ನಿಯಮ ಅಥವಾ ಉಪವಿಧಿಗಳ 
ಅರ್ಥಾನ್ಹಯವನ್ನು ಆ ಅಧಿನಿಯಮಿತಿ, ನಿಯಮ ಅಥವಾ ಉಪವಿಧಿಯನ್ನು ಈ ಅಧಿನಿಯಮದ ಪ್ರಾರಂಭದ ತರುವಾಯ ರಚಿಸಿದ 
ಅಧಿನಿಯಮಿತಿ, ನಿಯಮ ಅಥವಾ ಉಪವಿಧಿಯ ಮೂಲಕ ಮುಂದುವರೆಸಿದ್ದರೂ ಅಥವಾ ತಿದ್ದುಪಡಿ ಮಾಡಿದ್ದರೂ ಬಾಧಿಸತಕ್ಕದ್ದಲ್ಲ. 





1. 1953 ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ ಸೇರಿಸಲಾಗಿದೆ. 
2. 1973 ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


೧೯೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಮಾರ್ಚ್‌ ೧೮, ೨೦೦೪ ಭಾಗ - ೪ಎ 





130. ಆದೇಶಗಳನ್ನು ಮತ್ತು ಅಧಿಸೂಚನೆಗಳನ್ನು ರಾಜಪತ್ರದಲ್ಲಿ ಪ್ರಕಟಿಸುವುದು:- 2[ಯಾವುದೇ ಮೈಸೂರು ಅಧಿನಿಯಮ 
ಅಥವಾ ಕರ್ನಾಟಕ ಅಧಿನಿಯಮ]? ದಲ್ಲಿ ಅಥವಾ ಸ[ಯಾವುದೇ ಮೈಸೂರು ಅಧಿನಿಯಮ ಅಥವಾ ಕರ್ನಾಟಕ ಅಧಿನಿಯಮ” ದ 
ಮೇರೆಗೆ ರಚಿಸಲಾದ ಯಾವುದೇ ನಿಯಮದಲ್ಲಿ ಯಾವುದೇ ಆದೇಶವನ್ನು, ಅಧಿಸೂಚನೆಯನ್ನು ಅಥವಾ ಇತರ ವಿಷಯವನ್ನು 
ಅಧಿಸೂಚಿಸತಕ್ಕದ್ದೆಂದು ಅಥವಾ ಪ್ರಕಟಿಸತಕ್ಕದ್ದೆಂದು ನಿರ್ದೇಶಿಸಲಾಗಿರುವಲ್ಲಿ ಅಂಥ ಅಧಿಸೂಚನೆ ಅಥವಾ ಪ್ರಕಟಣೆಯನ್ನು, ಆ 
ಅಧಿನಿಯಮವು ಅನ್ಯಥಾ ಉಪಬಂಧಿಸಿದ ಹೊರತು, ಅದನ್ನು ರಾಜಪತ್ರದಲ್ಲಿ ಪ್ರಕಟಿಸಿದರೆ, ಅದನ್ನು ಯುಕ್ತವಾಗಿ ಪ್ರಕಟಿಸಲಾಗಿದೆಯೆಂದು 
ಭಾವಿಸತಕ್ಕದ್ದು. 

31. ಸರ್ಕಾರವು ಕೆಲವು ಸ್ಥಳಗಳಿಗೆ ವಿಸ್ತರಿಸಿದ ಅಥವಾ ಅನ್ವಯಿಸಿದ ಅಧಿನಿಯಮಗಳು ಅಥವಾ ಅಧಿನಿಯಮಗಳ 
ಉಪಬಂಧಗಳು ಯಾವ ಕಾಲಗಳಲ್ಲಿ ಜಾರಿಗೆ ಬರತಕ್ಕದ್ದೋ ಆ ಕಾಲಗಳನ್ನು ನಿರ್ಧರಿಸುವುದು:- ಅಧಿನಿಯಮದ ಮೂಲಕ, 
ಸರ್ಕಾರವು, ರಾಜ್ಯದಲ್ಲಿನ ಯಾವುದೇ ಸ್ಥಳಕ್ಕೆ, ಅಥವಾ ರಾಜ್ಯದ ಯಾವುದೇ ಭಾಗಕ್ಕೆ ಅಧಿನಿಯಮವನ್ನು ಅಥವಾ ಅಧಿನಿಯಮದ 
ಯಾವುದೇ ಉಪಬಂಧವನ್ನು ವಿಸ್ತರಿಸಲು ಅಥವಾ ಅನ್ವಯಿಸಲು ಅಧಿಕಾರವನ್ನು ಹೊಂದಿರುವಾಗ, ಸರ್ಕಾರವು ಅಂಥ ಅಧಿನಿಯಮ 
ಅಥವಾ ಉಪಬಂಧವನ್ನು ವಿಸ್ತರಿಸುವ ಅಥವಾ ಅನ್ವಯಿಸುವ ಯಾವುದೇ ಆದೇಶದಲ್ಲಿ ಅಥವಾ ತರುವಾಯದ ಯಾವುದೇ ಆದೇಶದಲ್ಲಿ, 
ಆ ಕಾಲವನ್ನು ಅಥವಾ ಉಪಬಂಧವನ್ನು ಅಧಿಸೂಚಿಸಬಹುದು ಅಥವಾ ತರುವಾಯದ ಯಾವುದೇ ಆದೇಶದಲ್ಲಿ ಅದನ್ನು ಹಾಗೆ 
ವಿಸ್ತರಿಸಲಾಗಿರುವಂಥ ಅಥವಾ ಅನ್ವಯಿಸಲಾಗಿರುವಂಥ ರಾಜ್ಯದಲ್ಲಿನ ಸ್ಥಳದಲ್ಲಿ ಅಥವಾ ರಾಜ್ಯದ ಭಾಗದಲ್ಲಿ ಅದು ಜಾರಿಗೆ ಬರತಕ್ಕ 
ಕಾಲವನ್ನು ಅಧಿಸೂಚಿಸಬಹುದು; ಮತ್ತು ಆ ಅಧಿನಿಯಮದಲ್ಲಿ, ಅನ್ಯಥಾ ಉಪಬಂಧಿಸಿರುವ ಹೊರತು, ಸರ್ಕಾರವು, ಕಾಲಕಾಲಕ್ಕೆ 
ರಾಜಪತ್ರದಲ್ಲಿ ಅಧಿಸೂಚನೆ ಹೊರಡಿಸಿ, ರಾಜ್ಯದಲ್ಲಿನ ಅಂಥ ಸ್ಥಳಕ್ಕೆ ಅಥವಾ ರಾಜ್ಯದ ಭಾಗಕ್ಕೆ ಅದನ್ನು ವಿಸ್ತರಿಸುವ ಅಥವಾ ಅನ್ವಯಿಸುವ 
ಆದೇಶವನ್ನು ರದ್ದುಪಡಿಸಲು ಆ ಅಧಿನಿಯಮವು ಅಥವಾ ಉಪಬಂಧವು ರಾಜ್ಯದ ಅಂಥ ಸ್ಥಳದಲ್ಲಿ ಅಥವಾ ರಾಜ್ಯದ ಭಾಗದಲ್ಲಿ ಜಾರಿಗೆ 
ಬರತಕ್ಕ ಕಾಲವನ್ನು ಮುಂದೂಡಬಹುದು: 


ಪರಂತು, ಅಧಿನಿಯಮವು ಅಥವಾ ಉಪಬಂಧಗಳು ಜಾರಿಗೆ ಬರತಕ್ಕ ಕಾಲವನ್ನು ಮುಂದೂಡುವ ಆದೇಶವನ್ನು ಅಥವಾ 
ಅದನ್ನು ವಿಸ್ತರಿಸುವ ಅಥವಾ ಅನ್ವಯಿಸುವ ಆದೇಶವನ್ನು ರದ್ದುಗೊಳಿಸುವ ಯಾವುದೇ ಆದೇಶವನ್ನು, ಅಂಥ ಆದೇಶವು ಸಂಬಂಧಪಡುವ 
ರಾಜ್ಯದ ಆ ಸ್ಥಳದಲ್ಲಿ ಅಥವಾ ಭಾಗದಲ್ಲಿ ಅಧಿನಿಯಮವು ಅಥವಾ ಉಪಬಂಧವು ವಾಸ್ತವವಾಗಿ ಜಾರಿಗೆ ಬಂದ ತರುವಾಯ ಮಾಡತಕ್ಕದ್ದಲ್ಲ ತ 


3[31ಎ. ಕೆಲವು ಕಾನೂನುಗಳಿಗೆ ಮಾಡಿದ ಉಲ್ಲೇಖಗಳ ಅರ್ಥಾನ್ವಯ:- ಮುಂಬಯಿ ಪ್ರದೇಶ, ಹೈದರಾಬಾದ್‌ ಪ್ರದೇಶ, 
ಮದರಾಸು ಪ್ರದೇಶ ಅಥವಾ ಕೊಡಗು ಜಿಲ್ಲೆಯಲ್ಲಿ ಜಾರಿಯಲ್ಲಿಲ್ಲದ ಮೈಸೂರು ಅಧಿನಿಯಮಕ್ಕೆ ಯಾವುದೇ [ಕರ್ನಾಟಕ ಅಧಿನಿಯಮ]? 
ದಲ್ಲಿ ಅಂಥ ಪ್ರದೇಶ ಅಥವಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮಾಡಿರುವ ಯಾವುದೇ ಉಲ್ಲೇಖವನ್ನು ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ 
ಹೊರತು, ಅಂಥ ಪ್ರದೇಶ ಅಥವಾ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಸಂವಾದಿ ಕಾನೂನು, ಯಾವುದಾದರೂ ಇದ್ದರೆ, ಅದಕ್ಕೆ ಮಾಡಿರುವ 
ಉಲ್ಲೇಖವೆಂಬುದಾಗಿ ಅರ್ಥೈಸತಕ್ಕದ್ದು.]* 


32. ಅಧ್ಯಾದೇಶಗಳಿಗೆ ಅಧಿನಿಯಮದ ಅನ್ವಯ:- ಈ ಅಧಿನಿಯಮದ ಉಪಬಂಧಗಳು ಸಂವಿಧಾನದ 213ನೇ ಅನುಚ್ಛೇದದ 
ಅಡಿಯಲ್ಲಿ *[ರಾಜ್ಯಪಾಲರು]" ಹೊರಡಿಸಿದ ಯಾವುದೇ ಅಧ್ಯಾದೇಶದ ಸಂಬಂಧದಲ್ಲಿ, ಅವು ರಾಜ್ಯ ವಿಧಾನಮಂಡಲವು ಮಾಡಿದ 
2[ಕರ್ನಾಟಕ ಅಧಿನಿಯಮಗಳಿಗೆ]” ಸಂಬಂಧಪಟ್ಟಂತೆ ಅನ್ವಯವಾಗುವ ರೀತಿಯಲ್ಲಿಯೇ ಅನ್ವಯವಾಗತಕ್ಕದ್ದು: 


ಪರಂತು, ಈ ಅಧಿನಿಯಮದ 5ನೇ ಪ್ರಕರಣದ (1)ನೇ ಉಪಪ್ರಕರಣವು, ರಾಜಪತ್ರದಲ್ಲಿ ಅಧಿನಿಯಮಕ್ಕೆ ದೊರೆತ ಸಮ್ಮತಿಯ 

ಬಗ್ಗೆ ಮೊದಲು ಪ್ರಕಟವಾದ ದಿನಾಂಕಕ್ಕೆ ಆ ಉಪಪ್ರಕರಣದಲ್ಲಿ ಮಾಡಲಾದ ಉಲ್ಲೇಖವು, ಆ ರಾಜಪತ್ರದಲ್ಲಿ ಅಧ್ಯಾದೇಶವನ್ನು ಮೊದಲು 

ಪ್ರಕಟಿಸಿದ ದಿನಾಂಕಕ್ಕೆ ಬದಲಾಗಿ ಮಾಡಿದ ಉಲ್ಲೇಖವಾಗಿದ್ದಿದ್ದರೆ ಹೇಗೋ ಹಾಗೆ ಅಂಥ ಯಾವುದೇ ಅಧ್ಯಾದೇಶಕ್ಕೆ ಅನ್ವಯವಾಗತಕ್ಕದ್ದು ಸ 
kkk 


The above translation of the Karnataka General Clauses Act, 1899 shall be the 
authoritative text in Kannada Language under section 5.4 of the Karnataka Official Language 
Act, 1963 (Karnataka Act No. 26 of 1963) 

GOVERNOR OF KARNATAKA 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮ.ರಾ. ಹೆಗಡೆ 
ಸರ್ಕಾರದ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 





1. 1953ರ ಅಧಿನಿಯಮ ಸಂಖ್ಯೆ 12 ರ ಮೂಲಕ 30, 31 ಮತ್ತು 32 ನೇ ಪ್ರಕರಣಗಳನ್ನು ಪ್ರತಿಯೋಜಿಸಲಾಗಿದೆ. 
2. 1973 ರ ಕರ್ನಾಟಕ ಕಾನೂನುಗಳ ಅಳವಡಿಕೆ ಆದೇಶದ ಮೂಲಕ 1.11.1973 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 
3. 1956ರ ಮೈಸೂರು ಕಾನೂನುಗಳ ಅಳವಡಿಕೆ ಅದೇಶದ ಮೂಲಕ 1.11.1956 ರಿಂದ ಜಾರಿಗೆ ಬರುವಂತೆ ಅಳವಡಿಸಲಾಗಿದೆ. 


ಪಿ.ಆರ್‌. 246 


